ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ , ಮಾರ್ಚ್ ೨೬ , ೨೦೧೫ ( ಚೈತ್ರ ೫ , ಶಕ ವರ್ಷ ೧೯೩೭) | 
Bengaluru , Thursday , March 26 , 2015 (Chaithra 5 , Shaka Varsha 1937 ) 


ಸಂಚಿಕೆ ೧೩ 
Issue 13 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಕಂದಾಯ ಸಚಿವಾಲಯ 
ವಿಷಯ : ಬೀದರ್ ಜಿಲ್ಲೆ ಹುಮನಾಬಾದ ತಾಲ್ಲೂಕಿನ ಬೋರಂಪಳ್ಳಿ ಗ್ರಾಮದ ಸ. ನಂ . 116ರಲ್ಲಿ 34 ಎಕರೆ 06 ಗುಂಟೆ 

ಜಮೀನು “ಟ್ರೈಬಲ್ ಪಾರ್ಕ್ ” ಸ್ಥಾಪಿಸಲು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು 

ಇವರಿಗೆ ಮಂಜೂರು ಮಾಡುವ ಬಗ್ಗೆ 
ಓದಲಾಗಿದೆ : 1) ಪ್ರಾದೇಶಿಕ ಆಯುಕ್ತರು, ಕಲಬುರಗಿ ವಿಭಾಗ, ಕಲಬುರಗಿ ಇವರ ಪತ್ರ ಸಂಖ್ಯೆ: ಕಂ . ಪ್ರಾಆಕ /ಭೂಮಿ - 1/ 

151 /2014 - 15, ದಿನಾಂಕ : 24 - 11 - 2014 
2) ಜಿಲ್ಲಾಧಿಕಾರಿ , ಬೀದರ್ ಜಿಲ್ಲೆ, ಇವರ ಪತ್ರ ಸಂಖ್ಯೆ : ಕಂ / ಎಲ್.ಎನ್. ಡಿ.ಸಿಆರ್ - 79 /2014 -15, 

ದಿನಾಂಕ : 22 - 11 - 2014 | 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ, ಪ್ರಾದೇಶಿಕ ಆಯುಕ್ತರು , ಕಲಬುರಗಿ ವಿಭಾಗ, ಇವರು ಬೀದರ್ ಜಿಲ್ಲೆ, ಹುಮನಾಬಾದ 
ತಾಲ್ಲೂಕಿನ ಬೋರಂಪಳ್ಳಿ ಗ್ರಾಮದ ಸರ್ಕಾರಿ ಗಾಯರಾಣ ಸ. ನಂ . 116ರಲ್ಲಿ 34.06 ಎಕರೆ ಜಮೀನನ್ನು “ಟ್ರೈಬಲ್ ಪಾರ್ಕ್ ” ಸ್ಥಾಪಿಸಲು ಕರ್ನಾಟಕ 
ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇವರಿಗೆ ಮಂಜೂರು ಮಾಡುವ ಬಗ್ಗೆ ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ . 

ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿ, ಬೀದರ್ ಇವರು, ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲ್ಲೂಕಿನ ಬೋರಂಪಳ್ಳಿ 
ಗ್ರಾಮದ ಸರ್ಕಾರಿ ಗಾಯರಾಣ ಭೂಮಿ ಸ. ನಂ . 116ರಲ್ಲಿ ಆಕಾರ್‌ ಬಂದ್ ಪ್ರಕಾರ ಒಟ್ಟು 180 ಎಕರೆ ಜಮೀನಿದ್ದು, ಇದರಲ್ಲಿ 61 ಎಕರೆ 38 ಗುಂಟೆ 
ಜಮೀನು ಸಿ ಫಾರಂ ಮಂಜೂರಾಗಿದ್ದು, 61 ಎಕರೆ 28 ಗುಂಟೆ ಮತ್ತು 19 ಎಕರೆ 08 ಗುಂಟೆ ಕ್ರಮವಾಗಿ ನಮೂನೆ 50 ಮತ್ತು 53 ರಲ್ಲಿ ಅರ್ಜಿ 
ಸಲ್ಲಿಸಿರುತ್ತಾರೆಂದು ಹಾಗೂ 3 ಎಕರೆ ಜಮೀನು ರಸ್ತೆಗಾಗಿ ಇರುತ್ತದೆಂದು ತಿಳಿಸಿರುತ್ತಾರೆ. ಮುಂದುವರೆದು ಇದರ ಒಟ್ಟು ವಿಸ್ತೀರ್ಣ 145 ಎಕರೆ 34 ಗುಂಟೆ 
ಜಮೀನಿದ್ದು, ಇದನ್ನು ಹೊರತುಪಡಿಸಿ 34 ಎಕರೆ 06 ಗುಂಟೆ ಜಮೀನು ಬಾಕಿ ಉಳಿದಿರುತ್ತದೆ. ಹೀಗೆ ಬಾಕಿ ಉಳಿದ ಜಮೀನನ್ನು ಟ್ರೈಬಲ್ ಪಾರ್ಕ್ 
ಸ್ಥಾಪಿಸಲು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇವರಿಗೆ ಮಂಜೂರು ಮಾಡಬಹುದಾಗಿದೆ ಎಂದು ತಿಳಿಸಿರುತ್ತಾರೆ. 

ಮುಂದುವರೆದು ಬೋರಂಪಳ್ಳಿ ಗ್ರಾಮದಲ್ಲಿನ ಜಾನುವಾರುಗಳ ಸಂಖ್ಯೆ ಒಟ್ಟು 575 ಇದ್ದು, ಈ ಜಾನುವಾರುಗಳಿಗೆ ಹುಲ್ಲುಮೇಯಲು ಅದೇ 
ಗ್ರಾಮದಲ್ಲಿ / ಇತರೆ ಗ್ರಾಮಗಳಲ್ಲಿ ನಿಯಮಾನುಸಾರ ಅಷ್ಟೆ ವಿಸ್ತೀರ್ಣದ 34.06 ಎಕರೆ ಇತರೆ ಪರ್ಯಾಯ ಸರ್ಕಾರಿ ಜಮೀನು ಕಾಯ್ದಿರಿಸುವ 
ಷರತ್ತಿಗೊಳಪಟ್ಟು ಟ್ರೈಬಲ್ ಪಾರ್ಕ್ ಸ್ಥಾಪಿಸಲು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, ಇವರಿಗೆ ಮಂಜೂರು ಮಾಡಲು ಪ್ರಾದೇಶಿಕ ಆಯುಕ್ತರು, 
ಕಲಬುರಗಿ ವಿಭಾಗ, ಕಲಬುರಗಿ ಇವರು ಶಿಫಾರಸ್ಸು ಮಾಡಿರುತ್ತಾರೆ. 

ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು, ಇವರ ವರದಿಯಲ್ಲಿ ಹುಮನಾಬಾದ್ ತಾಲ್ಲೂಕು, ಲಾಲ್ ದಾರಿ ಪ್ರದೇಶದ 
ವ್ಯಾಪ್ತಿಯಲ್ಲಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದಿಂದ ಬಂಜಾರ ಜನಾಂಗದ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿ ಅಭಿವೃದ್ಧಿ ವನವನ್ನು ಸ್ಥಾಪಿಸಲು 
ಯೋಜನೆ ರೂಪಿಸಿರುವುದಾಗಿ ತಿಳಿಸಿರುತ್ತಾರೆ. ಹಾಗೂ ಈ ವನದಲ್ಲಿ ಲಂಬಾಣಿ ಉಡುಪು ತಯಾರಕಾ ಘಟಕ, ಬಂಜಾರರ ವಿಶಿಷ್ಟ ಕಸೂತಿ ಕಲೆಯ ಕೌಶಲ್ಯ 
ರೂಢಿಸುವ ದೊಡ್ಡ ಪ್ರಮಾಣದ ತರಬೇತಿ ಕೇಂದ್ರಗಳ ನಿರ್ಮಾಣ, ಪ್ರೀಕಾಸ್ಟ್ ತಂತ್ರಜ್ಞಾನದ ಘಟಕ , ವಲಸೆ ಹೋಗುವ ಕುಟುಂಬದವರ ಮಕ್ಕಳಿಗೆ ಅರೆಕಾಲಿಕ 
ವಸತಿ, ಶಾಲೆ , ಬಂಜಾರರ ಸಂಸ್ಕೃತಿಯ ವಾದ್ಯ ಮತ್ತು ನೃತ್ಯ ಕಲೆಯ ಕಲಿಕಾ ಕೇಂದ್ರ ಹಾಗೂ ಮದ್ಯಪಾನ ವ್ಯಸನಿಗಳಿಗೆ ಚಿಕಿತ್ಸಾ ಘಟಕ ಇತ್ಯಾದಿ 
ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಕ್ರಿಯಾ ಯೋಜನೆ ರೂಪಿಸಲಾಗುತ್ತಿದೆಯೆಂದು ತಿಳಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಸರ್ಕಾರವು ಪರಿಶೀಲಿಸಿ, ಪ್ರಸ್ತಾಪಿತ ಜಮೀನನ್ನು ಮಾರ್ಗಸೂಚಿ ಬೆಲೆಯ ಶೇ . 50ರಷ್ಟನ್ನು ವಿಧಿಸಿ ಮಂಜೂರು 
ಮಾಡಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

(೩೨೧) 


೩೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 


ಭಾಗ ೧ 


ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 19 ಎಲ್‌ಜಿಐ 2014 , ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್, 2014 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಬೀದರ್ ಜಿಲ್ಲೆ, ಹುಮನಾಬಾದ್ ತಾಲ್ಲೂಕಿನ ಬೋರಂಪಳ್ಳಿ ಗ್ರಾಮದ ಸ. ನಂ . 116ರಲ್ಲಿನ 
34 .06 ಎಕರೆ ಜಮೀನನ್ನು ಕರ್ನಾಟಕ ಭೂ ಕಂದಾಯ ನಿಯಮಗಳು 1966ರ ನಿಯಮ 97 (4)ರಡಿ ಗಾಯರಾಣ ಶೀರ್ಷಿಕೆಯಿಂದ ತಗ್ಗಿಸಿ, ಕರ್ನಾಟಕ 
ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇವರಿಗೆ “ಟೈಬಲ್ ಪಾರ್ಕ್ ” ಸ್ಥಾಪಿಸಲು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ 
ನಿಯಮ 20( 1)( ಸಿ) ರ ಪ್ರಕಾರ ಪ್ರಸ್ತಾಪಿತ ಜಮೀನಿನ ಮಾರ್ಗಸೂಚಿ ಬೆಲೆಯ ಶೇ . 50ರಷ್ಟನ್ನು ವಿಧಿಸಿ ಈ ಕೆಳಕಂಡ ಷರತ್ತುಗಳೊಂದಿಗೆ ಮಂಜೂರು ಮಾಡಿ 
ಆದೇಶಿಸಿದೆ. 
ಷರತ್ತುಗಳು : 

1. ಜಮೀನು ಹಸ್ತಾಂತರ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ, ಬೀದರ್ ಜಿಲ್ಲೆ ಇವರು- ನಿಯಮಾನುಸಾರ ನಿರ್ವಹಿಸಲು ನಿರ್ದೇಶನ ನೀಡಿದೆ. 
2. ಸಂಸ್ಥೆಯು ಗ್ರಾಮಸ್ಥರಿಗೆ ಅವಶ್ಯವಿರುವ ಕಡೆ ಪರ್ಯಾಯ ಸಂಪರ್ಕ ರಸ್ತೆಯನ್ನು ಕಲ್ಪಿಸಿಕೊಡತಕ್ಕದ್ದು. 
3. ಮಂಜೂರಾದ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 

ಉಪಯೋಗಿಸತಕ್ಕದ್ದು. 
ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಈ ಮಂಜೂರಾತಿಯು 

ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 
5. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ , ಗುತ್ತಿಗೆ/ಉಪಗುತ್ತಿಗೆ ನೀಡುವುದಾಗಲಿ, 

ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. ಹಾಗೂ ಸಂಸ್ಥೆಗೆ ಅವಶ್ಯವಿಲ್ಲವೆಂದು 
ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂತಿರುಗಿಸತಕ್ಕದ್ದು . 
ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 
ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ಶುಲ್ಕಗಳನ್ನು ಕಡ್ಡಾಯವಾಗಿ 
ಪಾವತಿಸತಕ್ಕದ್ದು . 
ಟ್ರೈಬಲ್ ಪಾರ್ಕ್ ಸ್ಥಾಪನೆಗಾಗಿ ಉಪಯೋಗಿಸುತ್ತಿರುವ ಗಾಯರಾಣ ಜಮೀನಿಗೆ ಬದಲಾಗಿ ಜಾನುವಾರುಗಳಿಗೆ ಹುಲ್ಲುಮೇಯಲು ಅದೇ 
ಗ್ರಾಮದಲ್ಲಿ / ಇತರೆ ಗ್ರಾಮಗಳಲ್ಲಿ ನಿಯಮಾನುಸಾರ ಅಷ್ಟೇ ವಿಸ್ತೀರ್ಣದ 34.06 ಎಕರೆ ಇತರೆ ಸರ್ಕಾರಿ ಜಮೀನನ್ನು ಕಾಯ್ದಿರಿಸುವುದು. 
ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ ನಿಯಮಗಳ ಉಲ್ಲಂಘನೆಯಾದಲ್ಲಿ, ಈ 
ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ ಜಮೀನನ್ನು ಸರ್ಕಾರದ ವಶಕ್ಕೆ 
ಪಡೆಯಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮಹಾಂತೇಗೌಡ ಎಸ್.ಎಲ್ . 
P. R . 40 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 25 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3 ) 


ಕ್ಕೆ 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ವಿಷಯ : ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿನ ಗುಣ ಭರವಸೆ ( Quality 

Assurance) ಅಧಿಕಾರಿಗಳ ಕಾರ್ಯನಿರ್ವಹಣೆ ಮತ್ತು ಹೊಣೆಗಾರಿಕೆ ಪರಿಷ್ಕರಣೆ ಕುರಿತು ಹೊರಡಿಸಿರುವ ಸರ್ಕಾರದ 

ಆದೇಶ ಸಂಖ್ಯೆ: : ಲೋಣ 137 ಸೇವಿ 2009, ದಿನಾಂಕ: 22 - 02 - 2010ನ್ನು ಪರಿಷ್ಕರಿಸುವ ಬಗ್ಗೆ- ಆದೇಶ 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಲೋಇ137ಸೇವಿ2009, ದಿನಾಂಕ: 22- 02 - 2010 

2) ಸರ್ಕಾರದ ಆದೇಶ ಸಂಖ್ಯೆ : ಲೋಇ 99 ಸೇವಿ 2010, ದಿನಾಂಕ: 21 - 04 - 2010 
3) ಮುಖ್ಯ ಇಂಜಿನಿಯರ್, ಸಂಕ( ದ), ಬೆಂಗಳೂರು ಇವರ ಪತ್ರ ಸಂಖ್ಯೆ: ಮುಇಂ: ಸಂಕದ: ಬೆಂ : ಗುಣ ಭರವಸೆ: 

2010 - 11, ದಿನಾಂಕ: 21 - 06 - 2010 
4) ದಿನಾಂಕ: 07 - 06 -2013ರಂದು ಕಾರ್ಯದರ್ಶಿಗಳು, ಲೋ . ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ 

ನಡವಳಿಗಳು 
ದಿನಾಂಕ: 06 -11- 2013ರಂದು ಪ್ರಧಾನ ಕಾರ್ಯದರ್ಶಿಗಳು, ಲೋ , ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ 

ಸಭೆಯ ನಡವಳಿಗಳು 
ಪ್ರಸ್ತಾವನೆ: 

ಲೋಕೋಪಯೋಗಿ ಇಲಾಖೆಯಿಂದ ನಿರ್ವಹಿಸಲಾಗುತ್ತಿರುವ ಎಲ್ಲಾ ಕಾಮಗಾರಿಗಳನ್ನು ವಿಶಿಷ್ಟ ವಿವರಣೆಯಂತೆ ನಿಗದಿಪಡಿಸಿದ ಅಥವಾ 
ಟೆಂಡರು ನಿಯಮಗಳಂತೆ ನಿಗದಿತ ಕಾಲಾವಧಿಯೊಳಗಾಗಿ ಪ್ರತಿಯೊಂದು ಹಂತದಲ್ಲಿಯೂ ಗುಣಮಟ್ಟದ ಕಾಮಗಾರಿಯನ್ನು ನಿರ್ವಹಿಸಲು ಗುತ್ತಿಗೆದಾರರು , 
ನಿರ್ಮಾಣ ಉಸ್ತುವಾರಿ ಇಂಜಿನಿಯರುಗಳು ಮತ್ತು ಗುಣ ಭರವಸೆ ಇಂಜಿನಿಯರುಗಳ ಪೂರ್ಣ ಪ್ರಮಾಣದಲ್ಲಿ ತೊಡಗುವಿಕೆಯಿಂದ ಪರಿಣಾಮಕಾರಿಯಾಗಿ 
ಅನುಷ್ಟಾನಗೊಳಿಸಲು ಈ ಹಿಂದೆ ಅಸ್ತಿತ್ವದಲ್ಲಿದ್ದ ಗುಣ ನಿಯಂತ್ರಣ ಅಧಿಕಾರಿಗಳು , ಕಛೇರಿ ಮತ್ತು ಇತ್ಯಾದಿ ಹೆಸರುಗಳನ್ನು ಗುಣಭರವಸೆ ಎಂದು ಮೇಲೆ 
ಕ್ರಮ ಸಂಖ್ಯೆ (1)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಪುನರ್‌ನಾಮಾಂಕಿತಗೊಳಿಸಲಾಗಿರುತ್ತದೆ. ಈ ಆದೇಶದಲ್ಲಿ ವಿವಿಧ ಕಾಮಗಾರಿಗಳ ಗುಣಮಟ್ಟವನ್ನು 


5) . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 


೩೨೩ 


ವ್ಯವಸ್ಥಿತವಾಗಿ ಮತ್ತು ಜವಾಬ್ದಾರಿಯುತವಾಗಿ ನಿರ್ವಹಿಸುವ ನಿಟ್ಟಿನಲ್ಲಿ ಗುಣ ಭರವಸೆ ವ್ಯವಸ್ಥೆಯ ವಿವಿಧ ಹಂತದ ಅಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು 
ನಿಗದಿಪಡಿಸಲಾಗಿರುತ್ತದೆ. 

ದಿನಾಂಕ: 22 - 02 - 2010ರ ಆದೇಶದ ಬಗ್ಗೆ ಮುಖ್ಯ ಇಂಜಿನಿಯರ್, ಸಂಕ ( ದ), ಬೆಂಗಳೂರು ಮತ್ತು ಸಂಕ( ಉ ), ಧಾರವಾಡ ರವರಿಗೆ ವಿವಿಧ 
ಗುಣ ಭರವಸೆ ವಿಭಾಗಗಳಿಂದ ಹಲವಾರು ಆಕ್ಷೇಪಣೆಗಳು ಬಂದಿದ್ದು , ಸದರಿ ಆಕ್ಷೇಪಣೆಗಳಲ್ಲಿ ಪ್ರಸ್ತುತ ಲಭ್ಯವಿರುವ ಸಿಬ್ಬಂದಿ ಮತ್ತು ಸೌಲಭ್ಯಗಳಿಂದ 
ದಿನಾಂಕ: 22 - 02 - 2010ರಲ್ಲಿ ನೀಡಿರುವ ನಿರ್ದೇಶನದನ್ವಯ ಗುಣ ಭರವಸೆಯನ್ನು ನಿರ್ವಹಿಸುವುದು ಕಷ್ಟಸಾಧ್ಯವೆಂದು ತಿಳಿಸಿರುವುದರಿಂದ, ಇಲಾಖಾ 
ಮುಖ್ಯಸ್ಥರುಗಳು ಸದರಿ ಆದೇಶವನ್ನು ಹಿಂದಕ್ಕೆ ಪಡೆಯುವಂತೆ ಸರ್ಕಾರವನ್ನು ಕೋರಿದ್ದರು. ಈ ಅಂಶಗಳನ್ನು ಪರಿಶೀಲಿಸಲು ಸರ್ಕಾರದ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 15 - 04 - 2010ರಂದು ಸಭೆ ಜರುಗಿ ಸದರಿ ಸಭೆಯಲ್ಲಿ ಈ ಬಗ್ಗೆ ಸುಧೀರ್ಘವಾಗಿ ಚರ್ಚಿಸಿ, 
ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರತಿ ಕಾಮಗಾರಿಯ ಬಗ್ಗೆ ಗುಣ ಭರವಸೆಯನ್ನು ಗುತ್ತಿಗೆದಾರರಿಂದ ಉಸ್ತುವಾರಿ 
ಇಂಜಿನಿಯರುಗಳಿಂದ ಹಾಗೂ ಗುಣ ನಿಯಂತ್ರಣ ಇಂಜಿನಿಯರುಗಳಿಂದ ಸಂಯೋಜಕವಾಗಿ ನಿರ್ಧರಿಸುವುದು ಸೂಕ್ತವೆಂದು ತೀರ್ಮಾನಿಸಿ, ಈ ಬಗ್ಗೆ 
ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳು , ಮ್ಯಾನುಯೆಲ್ ದಿನಾಂಕ: 22 - 02 - 2010ರ ಆದೇಶವನ್ನು ಪರಿಶೀಲಿಸಿ ಒಂದು ರಚನಾತ್ಮಕ ವರದಿಯನ್ನು 
ತಯಾರಿಸಲು ಮುಖ್ಯ ಇಂಜಿನಿಯರ್, ಸಂಕ( ದ), ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 
ಒಂದು ಸಮಿತಿಯನ್ನು ರಚಿಸಿ ಈ ಕೆಳಕಂಡ ಅಂಶಗಳ ಬಗ್ಗೆ ಪರಿಶೀಲಿಸಿ ವರದಿ ನೀಡುವಂತೆ ಸೂಚಿಸಲಾಗಿತ್ತು. 

1. ಗುಣ ಭರವಸೆ ಮ್ಯಾನುಯೆಲ್ ಹಾಗೂ ನೆರೆರಾಜ್ಯಗಳ ಲೋಕೋಪಯೋಗಿ ಇಲಾಖೆಗಳಲ್ಲಿನ ಗುಣ ಭರವಸೆ ವ್ಯವಸ್ಥೆ ಕುರಿತು 
2. ದಿನಾಂಕ : 22 - 02 - 2010ರ ಸರ್ಕಾರದ ಆದೇಶವನ್ನು ಅನುಷ್ಠಾನಗೊಳಿಸುವ ಬಗ್ಗೆ. 
3. ಗುಣ ಭರವಸೆ ಬಗ್ಗೆ ಗುಣ ಭರವಸೆ ಅಧಿಕಾರಿಗಳ ಜವಾಬ್ದಾರಿ ಕುರಿತು 
4. ಗುಣ ಭರವಸೆ ಬಗ್ಗೆ ಗುತ್ತಿಗೆದಾರರ ಜವಾಬ್ದಾರಿ ಕುರಿತು 
5. ಕಾಮಗಾರಿ ಗುಣಮಟ್ಟದ ಕುರಿತು ವಿವಿಧ ಮಟ್ಟದ ಅಧಿಕಾರಿಗಳ ಜವಾಬ್ದಾರಿ ಬಗ್ಗೆ ಅಳತೆಗೋಲುಗಳನ್ನು ಸೂಚಿಸುವುದು 
6. ಸೂಕ್ತವೆನಿಸುವ ಇನ್ನಿತರೆ ಅಂಶಗಳು 

ಮುಖ್ಯ ಇಂಜಿನಿಯರ್, ಸಂಕ( ದ), ಬೆಂಗಳೂರು ಇವರು ಸರ್ಕಾರದ ಆದೇಶ ಸಂಖ್ಯೆ: ಲೋಇ 99 ಸೇಇವಿ 2010, 
ದಿನಾಂಕ: 21 -04 - 2010ರಲ್ಲಿ ಸೂಚಿಸಿರುವಂತೆ ಮುಖ್ಯ ಇಂಜಿನಿಯರ್‌ರವರು ಮೇಲಿನ 6 ಅಂಶಗಳ ಬಗ್ಗೆ ಪರಿಶೀಲಿಸಿ ಅಂದರೆ ಪ್ರತಿಯೊಂದು ಅಂಶದ 
ಬಗ್ಗೆ ಸುಧೀರ್ಘವಾಗಿ ಹಾಗೂ ಕೂಲಂಕಷವಾಗಿ ಚರ್ಚಿಸಿ ಸಮಿತಿಯ ಅಂತಿಮ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ಆಧರಿಸಿ ವರದಿಯನ್ನು 
ತಯಾರಿಸಿ ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಪತ್ರದೊಂದಿಗೆ ಸರ್ಕಾರಕ್ಕೆ ಸಲ್ಲಿಸಿದ್ದರು. 

ಸದರಿ ಸಮಿತಿಯು ಸಲ್ಲಿಸಿರುವ ವರದಿಯ ಬಗ್ಗೆ ಚರ್ಚಿಸಲು ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಭೆಗಳನ್ನು ನಡೆಸಿ, 
ದಿನಾಂಕ: 07 - 06 - 2013ರಂದು ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ: 06 -11- 2013ರಂದು ಸಭೆಗಳನ್ನು ನಡೆಸಿ 
ಸರ್ಕಾರದ ಆದೇಶ ಸಂಖ್ಯೆ: ಲೋಇ 137 ಸೇಇವಿ 2010, ದಿನಾಂಕ: 22 - 02 - 2010ನ್ನು ಕಾರ್ಯಗತಗೊಳಿಸುವಲ್ಲಿ ಇರುವ ಸಾಧಕ ಭಾದಕಗಳ ಬಗ್ಗೆ 
ಸುಧೀರ್ಘವಾಗಿ ಚರ್ಚಿಸಿ ಲೋಕೋಪಯೋಗಿ ಇಲಾಖೆಯಿಂದ ನಿರ್ವಹಿಸಿರುವ ಪ್ರತಿ ಕಾಮಗಾರಿಯ ಬಗ್ಗೆ ಗುಣ ಭರವಸೆಯನ್ನು ಗುತ್ತಿಗೆದಾರರಿಂದ, 
ಉಸ್ತುವಾರಿ ಇಂಜಿನಿಯರುಗಳಿಂದ, ಹಾಗೂ ಗುಣ ಭರವಸೆ ಇಂಜಿನಿಯರುಗಳಿಂದ ಸಂಯೋಜಿತವಾಗಿ ನಿಗದಿಪಡಿಸುವುದು ಹಾಗೂ ನಿರ್ಧರಿಸುವುದು 
ಸೂಕ್ತವೆಂದು ತೀರ್ಮಾನಿಸಿ ಈ ಬಗ್ಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳು, ಮ್ಯಾನುಯೆಲ್ ಮತ್ತು ದಿನಾಂಕ: 22 - 02 - 2010ರ ಸರ್ಕಾರಿ ಆದೇಶ 
ಇವುಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಜವಾಬ್ದಾರಿ ನಿಗದಿಪಡಿಸುವ ಬಗ್ಗೆ ಮುಖ್ಯ ಇಂಜಿನಿಯರ್, ಸಂಕ( ದ) , ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ 
ರಚಿಸಲಾಗಿದ್ದ ಸಮಿತಿಯು ದಿನಾಂಕ: 21 - 06 - 2010ರಂದು ನೀಡಿರುವ ವರದಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಚರ್ಚಿಸಿ ಪ್ರಾಯೋಗಿಕ ಅಗತ್ಯಕ್ಕೆ ತಕ್ಕಂತೆ 
ದಿನಾಂಕ: 22 -02 -2010ರ ಆದೇಶದಲ್ಲಿ ಕೆಲವೊಂದು ಅಂಶಗಳನ್ನು ಹೊಸದಾಗಿ ಸೇರಿಸಿ, ಕೆಲವೊಂದು ಅಂಶಗಳಿಗೆ ತಿದ್ದುಪಡಿ ಮಾಡಿ ಸದರಿ ಆದೇಶವನ್ನು 
ಪರಿಷ್ಕರಿಸಲು ತೀರ್ಮಾನಿಸಿರುತ್ತದೆ. 

ಈ ಮೇಲಿನ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರದ ಆದೇಶ ಸಂಖ್ಯೆ: ಲೋಇ 137 ಸೇವಿ 2009 
ದಿನಾಂಕ: 22 - 02 - 2010ರ ಆದೇಶವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಆದ್ದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಲೋಣ243 ಸೇವಿ 2013, ಬೆಂಗಳೂರು, ದಿನಾಂಕ: 22ನೇ ಜುಲೈ , 2014 
ಲೋಕೋಪಯೋಗಿ ಇಲಾಖೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಗುಣ ನಿಯಂತ್ರಣ ( QUALITY CONTROL) ಅಧಿಕಾರಿಗಳು / ಕಛೇರಿ 
ಇತ್ಯಾದಿಗಳ ಹೆಸರನ್ನು ಗುಣ ಭರವಸೆ ( QUALITY ASSURANCE) ಎಂದು ಸರ್ಕಾರದ ಆದೇಶ ಸಂಖ್ಯೆ: ಲೋಇ 137 ಸೇಇವಿ 2009 , ದಿನಾಂಕ: 
22 - 02 - 2010ರಲ್ಲಿ ಪುನರ್‌ನಾಮಾಂಕಿತಗೊಳಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿಗದಿಗೊಳಿಸಿರುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು 
ಪುನರ್‌ಪರಿಶೀಲಿಸಿ ಈ ಕೆಳಕಂಡಂತೆ ಪರಿಷ್ಕರಿಸಿದೆ. 
(1) ಗುಣ ಭರವಸೆ ಅಧಿಕಾರಿಗಳ ಕರ್ತವ್ಯ ಹಾಗೂ ಜವಾಬ್ದಾರಿಗಳು 
(1) ಅಧೀಕ್ಷಕ ಇಂಜಿನಿಯರ್, ಗುಣ ಭರವಸೆ ವೃತ್ತ 

ಅಧೀಕ್ಷಕ ಇಂಜಿನಿಯರ್, ಗುಣ ಭರವಸೆ ವೃತ್ತ ಇವರು ಸಂಬಂಧಪಟ್ಟ ವಲಯದ ಮುಖ್ಯ ಇಂಜಿನಿಯರ್‌ರವರ ಅಧೀನದಲ್ಲಿ ಮತ್ತು 

ಮಾರ್ಗದರ್ಶನದಲ್ಲಿ ಕಾರ್ಯಭಾರ ನಿರ್ವಹಿಸುವುದು. 
2) ಇವರ ಕಾರ್ಯವ್ಯಾಪ್ತಿಯು ಆಯಾ ವಲಯದ ಭೌಗೋಳಿಕ ಪ್ರದೇಶದ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆಯು ಕೈಗೊಳ್ಳುವ ರಸ್ತೆ , 

ಸೇತುವೆ, ಕಟ್ಟಡ ಇತ್ಯಾದಿ ಕಾಮಗಾರಿಗಳ ನಿರ್ಮಾಣವು ನಿಗದಿತ ಗುಣಮಟ್ಟಕ್ಕೆ ಪೂರಕವಾಗುವಂತೆ ಅನುಮೋದಿತ ಅಂದಾಜು ಪಟ್ಟಿ, ಗುತ್ತಿಗೆ 
ಕರಾರಿನಲ್ಲಿ ವಿಶಿಷ್ಟ ವಿವರಣೆಗಳನ್ವಯ ಮತ್ತು BIS, IRC , NBC, IBC ಹಾಗೂ ಇತರೆ ಮನ್ನಣೆ ಪಡೆದ ಮಾನಕ ಸಂಸ್ಥೆಗಳು ನಿಗದಿಪಡಿಸಿರುವ 
ಸಂಹಿತೆಗಳು : ಗುಣ ಭರವಸೆ ಮ್ಯಾನುಯೆಲ್ ಅನ್ವಯ ಬಳಸಲಾಗುವ ಕಚ್ಚಾ ಸಾಮಗ್ರಿಗಳ ಗುಣಮಟ್ಟ ಹಾಗೂ ನಿರ್ಮಾಣ ಕಾರ್ಯವಿಧಾನಗಳ 


೩೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 


ಭಾಗ ೧ 


7) 


ಬಗ್ಗೆ ಆಯ್ದ ರೀತಿಯಲ್ಲಿ ( Ramdam Base) ಪರಿಶೀಲನೆ ನಡೆಸುವ ಹಾಗೂ ತಾಂತ್ರಿಕ ಸಲಹೆ, ಸೂಚನೆ, ಮಾರ್ಗದರ್ಶನ ನೀಡುವ 
ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. 
ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಕಾರ್ಯಪಾಲಕ ಇಂಜಿನಿಯರು ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರುಗಳ ಸಭೆಯನ್ನು ಪ್ರತಿ 

ತಿಂಗಳು ಕಡ್ಡಾಯವಾಗಿ ನಡೆಸಿ ಕಾಮಗಾರಿಗಳ ಗುಣಮಟ್ಟ ವರ್ಧನೆಗೆ ಅಳವಡಿಸಲಾಗುತ್ತಿರುವ ಕ್ರಮಗಳ ಬಗ್ಗೆ ಪರಿಶೀಲಿಸುವುದು. 
4) ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ವ್ಯಾಪ್ತಿಯಲ್ಲಿ ನಿರ್ವಹಿಸಲಾಗುವ ಬಂದರು ಮತ್ತು ಒಳನಾಡು 

ಜಲಸಾರಿಗೆ ನಿರ್ದೇಶನಾಲಯ ಕಾಮಗಾರಿಗಳ ಗುಣ ಭರವಸೆ ಬಗ್ಗೆ ಮೇಲ್ವಿಚಾರಣೆ ಮತ್ತು ಪರಿಶೀಲನೆಯನ್ನು ( Random) ಆಧಾರದ ಮೇಲೆ 

ಕೈಗೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. 
5) ತಾವು ಪರಿವೀಕ್ಷಣೆ ನಡೆಸಿದ ಬಗ್ಗೆ ತಾಂತ್ರಿಕ ಟಿಪ್ಪಣಿಗಳ ಪ್ರತಿಗಳನ್ನು ಸರ್ಕಾರಕ್ಕೆ ಹಾಗೂ ಮುಖ್ಯ ಇಂಜಿನಿಯರ್‌ರವರಿಗೆ ಸಲ್ಲಿಸುವುದರೊಂದಿಗೆ 

ಗುಣ ಭರವಸೆ ಘಟಕದ ಕಾರ್ಯಪಾಲಕ ಇಂಜಿನಿಯರ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮತ್ತು ಸಂಬಂಧಪಟ್ಟ ಕಾಮಗಾರಿ 
ವೃತ್ತದಲ್ಲಿನ ಅಧೀಕ್ಷಕ ಇಂಜಿನಿಯರ್, ಕಾರ್ಯಪಾಲಕ ಇಂಜಿನಿಯರ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕಛೇರಿಗೆ ಸಲ್ಲಿಸುವುದು. 
ತಮ್ಮ ಪರಿವೀಕ್ಷಣೆ ಸಮಯದಲ್ಲಿ ನಿರ್ವಹಿಸಲಾದ ಕಾಮಗಾರಿ ಅಂಶಗಳಲ್ಲಿನ ನ್ಯೂನತೆಗಳನ್ನು ಗಮನಿಸಿದ ಸಂದರ್ಭಗಳಲ್ಲಿ ತಾಂತ್ರಿಕ 
ಸಮರ್ಪಕತೆಯಲ್ಲಿ ಅವುಗಳನ್ನು ಸರಿಪಡಿಸಲು ಅಥವಾ ಮರುನಿರ್ವಹಿಸಲು ಸೂಚಿಸುವುದರೊಂದಿಗೆ ಸಂಬಂಧಪಟ್ಟ ನಿರ್ಮಾಣ ಘಟಕದ 
ಇಂಜಿನಿಯರುಗಳು ಸೂಕ್ತ ಕ್ರಮ ಕೈಗೊಂಡಿರುವ ಬಗ್ಗೆ ಆಯಾ ನಿರ್ಮಾಣ ವಿಭಾಗಗಳ ಕಾರ್ಯಪಾಲಕ ಇಂಜಿನಿಯರುಗಳು ಸಲ್ಲಿಸಲಾದ ಪೂರಕ 
ದಾಖಲೆಗಳನ್ನೊಳಗೊಂಡ ಪಾಲನಾ ವರದಿಗಳು ಸಮಂಜಸವಾಗಿರುವ ಬಗ್ಗೆ ಪರಿಶೀಲಿಸಲಾಗುವುದು. 
ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಗುಣ ಭರವಸೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಉಪ ವಿಭಾಗದ ಮಟ್ಟದಲ್ಲಿರುವ ಆಡಳಿತಾತ್ಮಕ 
ಹಾಗೂ ತಾಂತ್ರಿಕ ಅಡಚಣೆಗಳ ನಿವಾರಣೆಗಾಗಿ ಮೇಲಾಧಿಕಾರಿಗಳ ಸಹಮತಿಯೊಂದಿಗೆ ವ್ಯವಸ್ಥೆಯನ್ನು ಅಭಿವೃದ್ಧಿಗೊಳಿಸಲು ಪ್ರಾಧಾನ್ಯತೆ 
ನೀಡುವುದು . ಗುಣ ಭರವಸೆ ಇಂಜಿನಿಯರುಗಳನ್ನು ತಾಂತ್ರಿಕ ಜ್ಞಾನಾಭಿವೃದ್ದಿಗಾಗಿ ನಿಯಮಿತವಾದ ತರಬೇತಿ ಕಾರ್ಯಾಗಾರಗಳಿಗೆ ಕಡ್ಡಾಯವಾಗಿ 
ನಿಯೋಜಿಸಲು ಸೂಕ್ತ ಯೋಜನೆ ಸಿದ್ಧಪಡಿಸಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಅನುಷ್ಠಾನಗೊಳಿಸತಕ್ಕದ್ದು. ಪ್ರತಿ ಮಾಸಿಕ ಸಭೆಯ 
ನಡವಳಿಯ ಪ್ರತಿಯನ್ನು ಮುಖ್ಯ ಇಂಜಿನಿಯರ್ ಹಾಗೂ ಸರ್ಕಾರಕ್ಕೆ ಸಲ್ಲಿಸುವುದು. 
ಮುಖ್ಯ ಇಂಜಿನಿರ್‌ರವರ ಮಟ್ಟದಲ್ಲಿ ನಡೆಯುವ ಮಾಸಿಕ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಭಾಗವಹಿಸಿ ವಲಯದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ 
ಕಾಮಗಾರಿಗಳ ಗುಣಮಟ್ಟ ಭರವಸೆ ಬಗ್ಗೆ ಮಾಹಿತಿಯನ್ನು ಒದಗಿಸತಕ್ಕದ್ದು ಮತ್ತು ಗುಣ ಭರವಸೆ ಅಧಿಕಾರಿಗಳ ಪರಿವೀಕ್ಷಣಾ ಟಿಪ್ಪಣಿಗಳಿಗೆ ಬಾಕಿ 

ಇರುವ ಪಾಲನಾ ವರದಿಗಳ ಬಗ್ಗೆ ಮುಖ್ಯ ಇಂಜಿನಿಯರ್‌ರವರ ಗಮನಕ್ಕೆ ತರತಕ್ಕದ್ದು. 
9) ಆಯ್ದ ಆರ್‌ಎಂಸಿ / ಹಾಟ್‌ ಮಿಕ್ಸ್ ಪ್ಲಾಂಟ್‌ಗಳನ್ನು ಖುದ್ದು ಸಂಪರ್ಕಿಸಿ, ಜಲ್ಲಿ ಸಿಮೆಂಟ್, ಮರಳು ಬಳಸುವ ನೀರು ಮತ್ತು ಡಾಂಬರನ್ನು 

ಪರಿಶೀಲಿಸಿ, ಪರಿಮಾಣ ಮತ್ತು ಗುಣಮಟ್ಟದ ಬಗ್ಗೆ ಸೂಕ್ತ ನಿರ್ದೇಶನ ನೀಡತಕ್ಕದ್ದು. 
10) ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ಕಾಮಗಾರಿಗಳನ್ನು ಪ್ರಾಧಾನ್ಯತೆ ಹಾಗೂ ಅಂದಾಜು ಮೊತ್ತದ ಆಧಾರದ ಮೇಲೆ ಸ್ವಯಂ 

ಆಯ್ಕೆ ಮಾಡಿಕೊಂಡು ಪರಿವೀಕ್ಷಣೆ ನಡೆಸುವ ಗುರಿ ಹೊಂದಬೇಕಿದ್ದು, ಪ್ರತಿ ಮಾಸಿಕದಲ್ಲಿ ಪರಿವೀಕ್ಷಣೆಗೊಳಪಡಿಸುವ ಅಂತಹ ಕಾಮಗಾರಿಗಳ 
ಒಟ್ಟು ಸಂಖ್ಯೆಯು ಆಯಾ ಆರ್ಥಿಕ ವರ್ಷದಲ್ಲಿ ಮಾಸಿಕ ಸರಾಸರಿ 20 ಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ, ಸ್ಥಾನಿಕ ಪ್ರಯೋಗಾಲಯಗಳಲ್ಲಿ ನಿರ್ಮಾಣ 
ಘಟಕದ ಇಂಜಿನಿಯರುಗಳು, ಮಾನಕ/ ಸಂಸ್ಥೆಗಳು/ ಗುಣಭರವಸೆ ಮ್ಯಾನುಯಲ್ ಅನ್ವಯ ನಿಗದಿಪಡಿಸಿದ ಅವರ್ತನಕ್ಕನುಗುಣವಾಗಿ ಪೂರ್ಣ 

ಪ್ರಮಾಣದಲ್ಲಿ ಪರೀಕ್ಷೆಗಳನ್ನು ಕೈಗೊಂಡು ನಿಗದಿತ ವಹಿಗಳಲ್ಲಿ ದಾಖಲಿಸಿರುವ ಬಗ್ಗೆ ಪರಿವೀಕ್ಷಣೆ ಸಮಯದಲ್ಲಿ ಪರಿಶೀಲಿಸತಕ್ಕದ್ದು. 
11) ನಿರ್ಮಾಣ ಘಟಕದ ಕಾರ್ಯನಿರ್ವಾಹಕ ಇಂಜಿನಿಯರವರು ಸಲ್ಲಿಸಲಾದ ರೂ . 5. 00 ಕೋಟಿಗಿಂತ ಹೆಚ್ಚಿನ ಮೊತ್ತದ ಕಾಮಗಾರಿಗಳ 

ಗುಣಭರವಸೆ ಯೋಜನೆ/ಕಾರ್ಯಕ್ರಮಗಳನ್ನು ಪರಿಶೀಲಿಸಿ ಅನುಮೋದಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. 
ತಮ್ಮ ಕಾರ್ಯವ್ಯಾಪ್ತಿಯಲ್ಲಿನ ರೂ . 5.00 (ಐದು) ಕೋಟಿಗಿಂತ ಹೆಚ್ಚಿನ ಅಂದಾಜು ಮೊತ್ತದ ಕಾಮಗಾರಿಗಳಿಗೆ (ನಿರ್ವಹಣಾ ಕಾಮಗಾರಿಗಳನ್ನು 
ಹೊರತುಪಡಿಸಿ) ಅಂತಿಮ ಬಿಲ್ಲನ್ನು ಪರಿಗಣಿಸುವಲ್ಲಿ ಸಂಬಂಧಪಟ್ಟ ನಿರ್ಮಾಣ ಘಟಕದ ಕಾರ್ಯಪಾಲಕ ಇಂಜಿನಿಯರುಗಳು ಅಂತಹ 
ಕಾಮಗಾರಿಗಳಲ್ಲಿ ಸಮಯೋಚಿತವಾಗಿ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿ ಸ್ಥಾಪಿತ ನಿರ್ಮಾಣ ಪದ್ದತಿಗಳಂತೆ ನಿರ್ವಹಿ , 
ಅಳತೆಗಳ ಪರಿಶೀಲನೆಯನ್ನು ಕಡ್ಡಾಯವಾಗಿ ಕೈಗೊಂಡ ನಂತರ ನಿರಾಕ್ಷೇಪಣಾ ಪತ್ರ ನೀಡಲು ಗುಣಭರವಸೆ ಘಟಕದ ಕೋರಿಕೆಯನ್ನು 
ಸಲ್ಲಿಸತಕ್ಕದ್ದು . ಸದರಿ ಕೋರಿಕೆಯನ್ನು ಆಧರಿಸಿ, ಸೂಕ್ತ ಪರಿಶೀಲನೆ ನಂತರ ನಿರಾಕ್ಷೇಪಣಾ ಪತ್ರವನ್ನು ಗುಣಭರವಸೆ ಘಟಕದಿಂದ ನೀಡತಕ್ಕದ್ದು. 

ಅಂತಿಮ ಬಿಲ್ಲು ಪಾವತಿ ಬಗ್ಗೆ ಅಭಿಪ್ರಾಯ ನೀಡತಕ್ಕದ್ದು. 
13) ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಗಳ ವ್ಯಾಪ್ತಿಯಲ್ಲಿನ ಅಥವಾ ಕಾಮಗಾರಿಗಳ 

ಗುಣಭರವಸೆಗಾಗಿ ಸಮಾಲೋಚಕರನ್ನು ನೇಮಿಸಿದ್ದರೂ /ನೇಮಿಸದಿದ್ದರೂ ಸಹ ಸರ್ಕಾರದಿಂದ ನಿರ್ದೇಶಿಸಲ್ಪಟ್ಟ ಯಾವುದೇ 
ಕಾಮಗಾರಿ / ಯೋಜನೆಯಡಿಯಲ್ಲಿನ ಸದರಿ ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಅಗತ್ಯವಿದ್ದಲ್ಲಿ ಆಯ್ದ ರೀತಿಯಲ್ಲಿ ( ಲ್ಯಾಂಡಂ ಆಧಾರದಲ್ಲಿ) 

ಮೇಲುಸ್ತುವಾರಿ ನಡೆಸತಕ್ಕದ್ದು. 
( II) ಕಾರ್ಯಪಾಲಕ ಇಂಜಿನಿಯರ್, ಗುಣ ಭರವಸೆ ವಿಭಾಗ : 

ಗುಣ ಭರವಸೆ ವೃತ್ತದ ಅಧೀಕ್ಷಕ ಇಂಜಿನಿಯರ್ ಅವರ ಅಧೀನದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಕಾರ್ಯಭಾರ ನಿರ್ವಹಿಸುವುದು. 
2) ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆಯು ಕೈಗೊಳ್ಳುವ ರಸ್ತೆ, ಸೇತುವೆ, ಕಟ್ಟಡ ಇತ್ಯಾದಿ ಕಾಮಗಾರಿಗಳ ನಿರ್ಮಾಣವು 

ನಿಗದಿತ ಗುಣಮಟ್ಟಕ್ಕೆ ಪೂರಕವಾಗುವಂತೆ ಅನುಮೋದಿತ ಅಂದಾಜು ಪಟ್ಟಿ/ ಗುತ್ತಿಗೆ ಕರಾರಿನಲ್ಲಿ ವಿಶಿಷ್ಟ ವಿವರಣೆ ಅನುಸಾರ ಬಳಸಲಾಗುವ 


ದ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 


೩೨೫ 


8) | 


ಸಾಮಗ್ರಿಗಳ ಗುಣಮಟ್ಟ ಹಾಗೂ ನಿರ್ಮಾಣ ಕಾರ್ಯವಿಧಾನಗಳ ಬಗ್ಗೆ ಲ್ಯಾಂಡಂ ಆಧಾರದಲ್ಲಿ ಪರಿಶೀಲನೆ ನಡೆಸುವ ಹಾಗೂ ತಾಂತ್ರಿಕ ಸಲಹೆ, 

ಸೂಚನೆ , ಮಾರ್ಗದರ್ಶನ ನೀಡುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. 
3) ಪರಿವೀಕ್ಷಣಾ ಸಮಯದಲ್ಲಿ ಕಾಮಗಾರಿಗಳಲ್ಲಿ ಉಪಯೋಗಿಸಲ್ಪಡುವ ಕಚ್ಚಾ ಸಾಮಗ್ರಿಗಳ ಗುಣಮಟ್ಟ ಪರೀಕ್ಷೆಗಳಲ್ಲಿ ಅಗತ್ಯವಿದ್ದಲ್ಲಿ, ಗುಣ ಭರವಸೆ 

ಉಪ- ವಿಭಾಗದ ಸಹಾಯದೊಂದಿಗೆ Bureau of Indian Standards Indian Roads Congress, National Building Code, Indian Building 
Congress ಮತ್ತು ಇತರೆ ಅಧಿಕೃತ ಮಾನಕ ಸಂಸ್ಥೆಗಳ ಸಂಹಿತೆಗಳಲ್ಲಿ : ಗುಣ ಭರವಸೆ ಕೈಪಿಡಿ ಅನ್ವಯ ನಿಗದಿಪಡಿಸಿರುವಂತೆ ಲ್ಯಾಂಡಂ 
ಆಧಾರದಲ್ಲಿ ನಡೆಸಿ ಕಾಮಗಾರಿಗಳ ಗುಣಮಟ್ಟ ವರ್ಧನೆಗೆ ಪೂರಕ ಕ್ರಮ ವಹಿಸುವುದು. 
ತಮ್ಮ ಅಧೀನದಲ್ಲಿರುವ ಗುಣ ಭರವಸೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರು ತಮ್ಮ ಉಪ- ವಿಭಾಗ ವ್ಯಾಪ್ತಿಯಲ್ಲಿ ಲಭ್ಯವಿರುವ 
ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕಾಲಕಾಲಕ್ಕೆ ಕಾಮಗಾರಿಗಳ ಪರಿವೀಕ್ಷಣೆ / ಗುಣ ಪರೀಕ್ಷಾ ಪ್ರಕ್ರಿಯೆಗಳನ್ನು 
ನಿರ್ವಹಿಸುತ್ತಿರುವ ಬಗ್ಗೆ ಲ್ಯಾಂಡಂ ಪರಿಶೀಲನೆ ನಡೆಸಿ ಖಾತ್ರಿಪಡಿಸಿಕೊಳ್ಳುವುದು. 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ವ್ಯಾಪ್ತಿಯಲ್ಲಿ ನಿರ್ವಹಿಸಲಾಗುವ ಬಂದರು ಮತ್ತು ಒಳನಾಡು 
ಜಲಸಾರಿಗೆ ನಿರ್ದೇಶನಾಲಯ ಕಾಮಗಾರಿಗಳ ಗುಣ ಭರವಸೆಯ ಬಗ್ಗೆ ಮೇಲ್ವಿಚಾರಣೆ ಮತ್ತು ಪರಿಶೀಲನೆಯನ್ನು ಕ್ಯಾಂಡಂ ಆಧಾರದ ಮೇಲೆ 

ಕೈಗೊಳ್ಳುವ ಜವಾಬ್ದಾರಿ ಹೊಂದಿರುತ್ತಾರೆ . 
6) ಆಯ್ದ ಆರ್‌ ಎಂಸಿ/ ಹಾಟ್‌ ಮಿಕ್ಸ್ ಪ್ಲಾಂಟ್‌ಗಳನ್ನು ಖುದ್ದು ಸಂಪರ್ಕಿಸಿ, ಜಲ್ಲಿ, ಸಿಮೆಂಟ್ , ಮರಳು, ಬಳಸುವ ನೀರು ಮತ್ತು ಡಾಂಬರನ್ನು 

ಪರಿಶೀಲಿಸಿ, ಪರಿಮಾಣ ಮತ್ತು ಗುಣಮಟ್ಟದ ಬಗ್ಗೆ ಸೂಕ್ತ ನಿರ್ದೇಶನ ನೀಡತಕ್ಕದ್ದು. 
7) ತಮ್ಮ ಅಧೀನದಲ್ಲಿನ ಗುಣಭರವಸೆ ಉಪವಿಭಾಗಗಳಿಂದ ನೀಡಲ್ಪಡುವ ಪರೀಕ್ಷಾ ವರದಿಗಳು ಅಧಿಕೃತ ಮಾನಕ ಸಂಸ್ಥೆಗಳು ಕಾಲಕಾಲಕ್ಕೆ 

ನಿಗದಿಪಡಿಸುವ ವಿವರಣೆಗಳಿಗೆ ಪೂರಕವಾಗಿರುವ ಬಗ್ಗೆ ಪರಿಶೀಲಿಸಿಕೊಳ್ಳುವುದು. ಅಗತ್ಯವಿದ್ದಲ್ಲಿ, ಅಧೀಕ್ಷಕ ಇಂಜಿನಿಯರ್, ಗುಣಭರವಸೆ ವೃತ್ತ 
ಇವರಿಂದ ಅನುಮೋದನೆ ಪಡೆಯತಕ್ಕದ್ದು. 
ತಾವು ಪರಿವೀಕ್ಷಣೆ ನಡೆಸಿದ ಬಗ್ಗೆ ತಾಂತ್ರಿಕ ಟಿಪ್ಪಣಿಗಳ ಪ್ರತಿಗಳನ್ನು ಮುಖ್ಯ ಇಂಜಿನಿಯರ್ ಹಾಗೂ ಸರ್ಕಾರಕ್ಕೆ ಸಲ್ಲಿಸುವುದರೊಂದಿಗೆ ಗುಣ 
ಭರವಸೆ ಘಟಕದ ಅಧೀಕ್ಷಕ ಇಂಜಿನಿಯರ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರಿಗೆ ಮತ್ತು ಸಂಬಂಧಪಟ್ಟ ಕಾಮಗಾರಿ ವೃತ್ತದಲ್ಲಿನ 

ಅಧೀಕ್ಷಕ ಇಂಜಿನಿಯರ್, ಕಾರ್ಯಪಾಲಕ ಇಂಜಿನಿಯರ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ಗಳಿಗೆ ಒದಗಿಸುವುದು. 
9) ತಮ್ಮ ಪರಿವೀಕ್ಷಣೆ ಸಮಯದಲ್ಲಿ ನಿರ್ವಹಿಸಲಾದ ಕಾಮಗಾರಿ ಅಂಶಗಳಲ್ಲಿ ನ್ಯೂನತೆಗಳನ್ನು ಗಮನಿಸಿದ ಸಂದರ್ಭಗಳಲ್ಲಿ ತಾಂತ್ರಿಕ 

ಸಮರ್ಪಕತೆಯಲ್ಲಿ ಅವುಗಳನ್ನು ಸರಿಪಡಿಸಲು ಅಥವಾ ಮರುನಿರ್ವಹಿಸಲು ಸೂಚಿಸುವುದರೊಂದಿಗೆ ಸಂಬಂಧಪಟ್ಟ ನಿರ್ಮಾಣ ಘಟಕದ 
ಇಂಜಿನಿಯರುಗಳು ಸೂಕ್ತ ಕ್ರಮ ಕೈಗೊಂಡಿರುವ ಬಗ್ಗೆ ಆಯಾ ನಿರ್ಮಾಣ ವಿಭಾಗಗಳ ಕಾರ್ಯಪಾಲಕ ಇಂಜಿನಿಯರುಗಳು ಸಲ್ಲಿಸಲಾದ ಪೂರಕ 

ದಾಖಲೆಗಳನ್ನೊಳಗೊಂಡ ಪಾಲನಾ ವರದಿಗಳ ಔಚಿತ್ಯವನ್ನು ಪರಿಶೀಲಿಸಿಕೊಳ್ಳುವುದು. 
10) ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ಕಾಮಗಾರಿಗಳನ್ನು ಪ್ರಾಧಾನ್ಯತೆ ಹಾಗೂ ಅಂದಾಜು ಮೊತ್ತದ ಆಧಾರದ ಮೇಲೆ ಸ್ವಯಂ 

ಆಯ್ಕೆ ಮಾಡಿಕೊಂಡು ಪರಿವೀಕ್ಷಣೆ ನಡೆಸುವ ಗುರಿ ಹೊಂದಬೇಕಿದ್ದು, ಪ್ರತಿ ಮಾಸಿಕದಲ್ಲಿ ಪರಿವೀಕ್ಷಣೆಗೊಳಪಡಿಸುವ ಅಂತಹ ಕಾಮಗಾರಿಗಳ 
ಒಟ್ಟು ಸಂಖ್ಯೆಯು ಆಯಾ ಆರ್ಥಿಕ ವರ್ಷದಲ್ಲಿ ಮಾಸಿಕ ಸರಾಸರಿ 20 ಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ, ಸ್ಥಾನಿಕ ಪ್ರಯೋಗಾಲಯಗಳಲ್ಲಿ ನಿರ್ಮಾಣ 
ಘಟಕದ ಇಂಜಿನಿಯರುಗಳು , ಮಾನಕ / ಸಂಸ್ಥೆಗಳು/ ಗುಣಭರವಸೆ ಮ್ಯಾನುಯಲ್ ಅನ್ವಯ ನಿಗದಿಪಡಿಸಿದ ಅವರ್ತನಕ್ಕನುಗುಣವಾಗಿ ಪೂರ್ಣ 

ಪ್ರಮಾಣದಲ್ಲಿ ಪರೀಕ್ಷೆಗಳನ್ನು ಕೈಗೊಂಡು ನಿಗದಿತ ವಹಿಗಳಲ್ಲಿ ದಾಖಲಿಸಿರುವ ಬಗ್ಗೆ ಪರಿವೀಕ್ಷಣೆ ಸಮಯದಲ್ಲಿ ಪರಿಶೀಲಿಸತಕ್ಕದ್ದು. 
11 ) ನಿರ್ಮಾಣ ಘಟಕದ ಕಾರ್ಯನಿರ್ವಾಹಕ ಇಂಜಿನಿಯರವರು ಸಲ್ಲಿಸಲಾದ ರೂ . 5.00 ( ಐದು) ಕೋಟಿವರೆಗಿನ ಕಾಮಗಾರಿಗಳ ಗುಣಭರವಸೆ 

ಯೋಜನೆ/ಕಾರ್ಯಕ್ರಮಗಳನ್ನು ಪರಿಶೀಲಿಸಿ ಅನುಮೋದಿಸುವ ಜವಾಬ್ದಾರಿ ಹೊಂದಿರುತ್ತಾರೆ . 
12) ತಮ್ಮ ಕಾರ್ಯವ್ಯಾಪ್ತಿಯಲ್ಲಿನ ರೂ . 3.00 (ಮೂರು) ಕೋಟಿಯಿಂದ ರೂ . 5.00 (ಐದು) ಕೋಟಿ ಅಂದಾಜು ಮೊತ್ತದ ಕಾಮಗಾರಿಗಳಿಗೆ 

(ನಿರ್ವಹಣಾ ಕಾಮಗಾರಿಗಳನ್ನು ಹೊರತುಪಡಿಸಿ) ಅಂತಿಮ ಬಿಲ್ಲನ್ನು ಪರಿಗಣಿಸುವಲ್ಲಿ ಸಂಬಂಧಪಟ್ಟ ನಿರ್ಮಾಣ ಘಟಕದ ಕಾರ್ಯಪಾಲಕ 
ಇಂಜಿನಿಯರುಗಳು ಅಂತಹ ಕಾಮಗಾರಿಗಳಲ್ಲಿ ಸಮಯೋಚಿತವಾಗಿ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿ ಸ್ಥಾಪಿತ ನಿರ್ಮಾಣ ಪದ್ಧತಿಗಳಂತೆ 
ನಿರ್ವಹಿಸಿರುವ ಬಗ್ಗೆ ದೃಢೀಕರಿಸಿ, ಅಳತೆಗಳ ಪರಿಶೀಲನೆಯನ್ನು ಕಡ್ಡಾಯವಾಗಿ ಕೈಗೊಂಡ ನಂತರ ಗುಣಭರವಸೆ ಘಟಕದ ಅಭಿಪ್ರಾಯಕ್ಕಾಗಿ 
ಕೋರಿಕೆಯನ್ನು ಸಲ್ಲಿಸತಕ್ಕದ್ದು. ಸದರಿ ಕೋರಿಕೆಯನ್ನು ಆಧರಿಸಿ, ಸೂಕ್ತ ಪರಿಶೀಲನೆ ನಂತರ ಗುಣಭರವಸೆ ಘಟಕವು ಅಂತಿಮ ಬಿಲ್ಲು ಪಾವತಿ 

ಬಗ್ಗೆ ಅಭಿಪ್ರಾಯ ನೀಡತಕ್ಕದ್ದು. 
13) ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಗಳ ವ್ಯಾಪ್ತಿಯಲ್ಲಿನ ಅಥವಾ ಕಾಮಗಾರಿಗಳ 

ಗುಣಭರವಸೆಗಾಗಿ ಸಮಾಲೋಚಕರನ್ನು ನೇಮಿಸಿದ್ದರೂ /ನೇಮಿಸದಿದ್ದರೂ ಸಹ ಸರ್ಕಾರದಿಂದ ನಿರ್ದೇಶಿಸಲ್ಪಟ್ಟ ಯಾವುದೇ 
ಕಾಮಗಾರಿ/ಯೋಜನೆಯಡಿಯಲ್ಲಿನ ಸದರಿ ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಅಗತ್ಯವಿದ್ದಲ್ಲಿ ಕ್ಯಾಂಡಂ ಆಧಾರದಲ್ಲಿ ಮೇಲುಸ್ತುವಾರಿ 

ನಡೆಸತಕ್ಕದ್ದು. 
(III) ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಗುಣ ಭರವಸೆ ಉಪ- ವಿಭಾಗ : 

1) ಸಂಬಂಧಪಟ್ಟ ಕಾರ್ಯಪಾಲಕ ಇಂಜಿನಿಯರ್, ಗುಣ ಭರವಸೆ ವಿಭಾಗ ಇವರ ಮಾರ್ಗದರ್ಶನ ಮತ್ತು ಅಧೀನದಲ್ಲಿ ಕಾರ್ಯ ನಿರ್ವಹಿಸತಕ್ಕದ್ದು. 
2) ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆಯು ಕೈಗೊಳ್ಳುವ ರಸ್ತೆ, ಸೇತುವೆ, ಕಟ್ಟಡ ಇತ್ಯಾದಿ ಕಾಮಗಾರಿಗಳ ನಿರ್ಮಾಣವು 

ನಿಗದಿತ ಗುಣಮಟ್ಟಕ್ಕೆ ಪೂರಕವಾಗುವಂತೆ ಅನುಮೋದಿತ ಅಂದಾಜು ಪಟ್ಟಿ/ ಗುತ್ತಿಗೆ ಕರಾರಿನಲ್ಲಿನ ವಿಶಿಷ್ಟ ವಿವರಣೆಯನುಸಾರ ಬಳಸಲಾಗುವ 


೩೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 


ಭಾಗ ೧ 


ಕಚ್ಚಾ ಸಾಮಗ್ರಿಗಳ ಗುಣಮಟ್ಟ ಹಾಗೂ ನಿರ್ಮಾಣ ಕಾರ್ಯವಿಧಾನಗಳ ಬಗ್ಗೆ ಲ್ಯಾಂಡಂ ಆಧಾರದಲ್ಲಿ ಪರಿಶೀಲನೆ ನಡೆಸುವ ಹಾಗೂ ತಾಂತ್ರಿಕ 
ಸಲಹೆ, ಸೂಚನೆ ಹಾಗೂ ಮಾರ್ಗದರ್ಶನ ನೀಡುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ . 
ನಿರ್ಮಾಣ ಉಪವಿಭಾಗಗಳ ಕೋರಿಕೆ ಪತ್ರಗಳಿಗನುಗುಣವಾಗಿ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿನ ಕಾಮಗಾರಿಗಳನ್ನು ಅಂದಾಜು ಪಟ್ಟಿ/ ಗುತ್ತಿಗೆ 
ಕರಾರಿನಲ್ಲಿ ನಿಗದಿಪಡಿಸಲಾದ ವಿಶಿಷ್ಟ ವಿವರಣೆಗಳನ್ವಯ ಮತ್ತು BIS, IRC , NBC , IBC ಹಾಗೂ ಇತರೆ ಮನ್ನಣೆ ಪಡೆದ ಮಾನಕ 
ಸಂಸ್ಥೆಗಳು/ ಗುಣ ಭರವಸೆ ಮ್ಯಾನುಯೆಲ್‌ನಲ್ಲಿ ನಿಗದಿಪಡಿಸಿರುವ ಸಂಹಿತೆಗಳನ್ವಯ ಲಭ್ಯವಿರುವ ಪರೀಕ್ಷಾ ಸಾಧನಗಳಿಂದ ಲ್ಯಾಂಡಮ್ ಆಧಾರದಲ್ಲಿ 
ಅವಶ್ಯವಿರುವ ಗುಣಪರೀಕ್ಷೆಗಳಿಗೆ ಒಳಪಡಿಸುವುದು. 

ಸ್ಥಾನಿಕ ಪ್ರಯೋಗಾಲಯಗಳಲ್ಲಿ ನಿರ್ಮಾಣ ಘಟಕದ ಇಂಜಿನಿಯರುಗಳು, ಮಾನಕ ಸಂಸ್ಥೆಗಳು/ ಗುಣಭರವಸೆ ಮ್ಯಾನುಯಲ್ ಅನ್ವಯ 
ನಿಗದಿಪಡಿಸಲಾದ ಆವರ್ತಕ್ಕನುಗುಣವಾಗಿ ಪೂರ್ಣ ಪ್ರಮಾಣದಲ್ಲಿ ಪರೀಕ್ಷೆಗಳನ್ನು ಕೈಗೊಂಡು ನಿಗದಿತ ವಹಿಗಳಲ್ಲಿ ದಾಖಲಿಸಿರುವ ಬಗ್ಗೆ 
ಪರಿವೀಕ್ಷಣೆ ಸಮಯದಲ್ಲಿ ಪರಿಶೀಲಿಸತಕ್ಕದ್ದು. ಗುಣಭರವಸೆ ಇಂಜಿನಿಯರುಗಳು ಸಹ ನಿಗದಿತ ಆವರ್ತನದ ಶೇ . 10ರಷ್ಟು ಪ್ರಮಾಣದಲ್ಲಿ 
ಪ್ರಮುಖ ಪರೀಕ್ಷೆಗಳನ್ನು ಕೈಗೊಂಡು, ಗುಣಪರೀಕ್ಷಾ ಫಲಿತಾಂಶ ವರದಿಗಳ ಪ್ರತಿಗಳನ್ನು ಗುಣಭರವಸೆ ಘಟಕದ ಅಧೀಕ್ಷಕ ಇಂಜಿನಿಯರ್, 
ಕಾರ್ಯಪಾಲಕ ಇಂಜಿನಿಯರ್ ಹಾಗೂ ನಿರ್ಮಾಣ ಘಟಕದ ಕಾರ್ಯಪಾಲಕ ಇಂಜಿನಿಯರ್ ಮತ್ತು ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌ಗಳಿಗೆ ವಿಳಂಬವಿಲ್ಲದೇ ಸಮರ್ಥನೀಯವಾದ ಅವಧಿಯೊಳಗೆ ಒದಗಿಸತಕ್ಕದ್ದು. ವಿಶೇಷ ಸಂದರ್ಭಗಳಲ್ಲಿ, ಗುಣಪರೀಕ್ಷಾ 
ವರದಿಗಳನ್ನು ಅಗತ್ಯವಿದ್ದಲ್ಲಿ, ಸಂಬಂಧಪಟ್ಟ ಮೇಲಾಧಿಕಾರಿಗಳಿಂದ ಪರಿಶೀಲನೆ/ಅನುಮೋದನೆ ಪಡೆಯತಕ್ಕದ್ದು. 
ತಮ್ಮ ಅಧೀನದಲ್ಲಿನ ಗುಣಭರವಸೆ ಸಹಾಯಕ/ ಕಿರಿಯ ಇಂಜಿನಿಯರ್‌ಗಳು ಕಾಮಗಾರಿ ಸ್ಥಳದಲ್ಲಿ ಕಚ್ಚಾ ಸಾಮಗ್ರಿಗಳ ಮಾದರಿಗಳನ್ನು (ಕಾಂಕ್ರೀಟ್ 
ಘನಗಳನ್ನು ಹೊರತುಪಡಿಸಿ) ಲ್ಯಾಂಡಮ್ ಆಧಾರದಲ್ಲಿ ಖುದ್ದು ಸಂಗ್ರಹಿಸಿ ಸ್ನಾನಿಕವಾಗಿ/ ಪ್ರಯೋಗಾಲಯದಲ್ಲಿ ನಿಯಮಾವಳಿಗಳನ್ವಯ 
ಪರೀಕ್ಷೆಗೊಳಪಡಿಸುತ್ತಿರುವ ಬಗ್ಗೆ ಖಾತ್ರಿ ಪಡಿಸಿಕೊಳ್ಳತಕ್ಕದ್ದು. ಕಾರ್ಯಭಾರ ಹೆಚ್ಚಿರುವ ಸಂದರ್ಭಗಳಲ್ಲಿ ಮಾತ್ರ ಮೇಲಾಧಿಕಾರಿಗಳ 
ಸಹಮತಿಯೊಂದಿಗೆ ಸಂಬಂಧಪಟ್ಟ ನಿರ್ಮಾಣ ಉಪವಿಭಾಗದಿಂದ ಅಧಿಕೃತವಾಗಿ ಸಂದಾಯಗೊಂಡ ಮಾದರಿಗಳನ್ನು 
ಪರೀಕ್ಷೆಗೊಳಪಡಿಸಬೇಕಾಗಿದ್ದು, ಪ್ರಯೋಗಾಲಯದಲ್ಲಿ /ಕಾಮಗಾರಿ ಸ್ಥಳದಲ್ಲಿ ಕೈಗೊಂಡ ಪರೀಕ್ಷೆಗಳಿಗೆ ಗುಣಭರವಸೆ ಶಾಖಾಧಿಕಾರಿಗಳೇ 
ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. ಶಾಖಾಧಿಕಾರಿಗಳು ನಡೆಸುವ ಒಟ್ಟು ಪರೀಕ್ಷೆಗಳಲ್ಲಿ ಕನಿಷ್ಠ 10 % ರಷ್ಟು ಸಂಖ್ಯೆಯ ಪರೀಕ್ಷೆಗಳನ್ನು ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ರವರು ಮೇಲುಸ್ತುವಾರಿ ನಡೆಸಿ ಆ ಬಗ್ಗೆ ವರದಿಗಳಲ್ಲಿ ಸೂಕ್ತವಾಗಿ ದಾಖಲಿಸತಕ್ಕದ್ದು. ಕಾಮಗಾರಿ ಸ್ಥಳಗಳಿಗೆ ಭೇಟಿ 
ನೀಡಿ ಸಾಮಗ್ರಿಗಳನ್ನು ಸಂಗ್ರಹಿಸಲಾದ ಬಗ್ಗೆ ಪರೀಕ್ಷಿಸಲಾದ ಬಗ್ಗೆ ಜಿಪಿಎಸ್‌ ಒಳಗೊಂಡ ಛಾಯಾ ಚಿತ್ರಗಳ ಮೂಲಕ ಅಥವಾ ವಿದ್ಯುನ್ಮಾನ 
ಸ್ವರೂಪದಲ್ಲಿ ದಾಖಲೆಗಳನ್ನು ನಿರ್ವಹಿಸತಕ್ಕದ್ದು . ತಮ್ಮ ಕಾರ್ಯಕ್ಷೇತ್ರದಲ್ಲಿ ಉಪಲಬ್ದವಿರುವ ಮೂಲಭೂತ ಸೌಕರ್ಯಗಳ ಮಿತಿಯಲ್ಲಿ 
ಸಾಧ್ಯವಾಗದ ಪರೀಕ್ಷೆಗಳನ್ನು ನೋಂದಾಯಿತ/ ಮನ್ನಣೆ ಪಡೆದ ಖಾಸಗಿ ಪ್ರಯೋಗಾಲಯಗಳಲ್ಲಿ ಸಂಬಂಧಪಟ್ಟ ನಿರ್ಮಾಣ ಉಪವಿಭಾಗದವರ 

ಮೂಲಕ ಕೈಗೊಳ್ಳಬಹುದಾಗಿದೆ. 
5) ಆಯ್ದ ಆರ್‌ಎಂಸಿ/ಹಾಟ್‌ಮಿಕ್ಸ್ ಪ್ಲಾಂಟ್‌ಗಳನ್ನು ಖುದ್ದು ಸಂಪರ್ಕಿಸಿ, ಅಲ್ಲಿ ಸಿಮೆಂಟ್ , ಮರಳು ಬಳಸುವ ನೀರು ಮತ್ತು ಡಾಂಬರನ್ನು 

ಪರಿಶೀಲಿಸಿ, ಪರಿಮಾಣ ಮತ್ತು ಗುಣಮಟ್ಟದ ಬಗ್ಗೆ ಸೂಕ್ತ ನಿರ್ದೇಶನ ನೀಡತಕ್ಕದ್ದು. 
ತಾವು ಪರಿವೀಕ್ಷಣೆ ನಡೆಸಿದ ಬಗ್ಗೆ ತಾಂತ್ರಿಕ ಟಿಪ್ಪಣಿಗಳ ಪ್ರತಿಗಳನ್ನು ಸರ್ಕಾರ ಹಾಗೂ ಮುಖ್ಯ ಇಂಜಿನಿಯರ್‌ರವರಿಗೆ ಸಲ್ಲಿಸುವುದರೊಂದಿಗೆ ಗುಣ 
ಭರವಸೆ ಘಟಕದ ಅಧೀಕ್ಷಕ ಇಂಜಿನಿಯರ್, ಕಾರ್ಯಪಾಲಕ ಇಂಜಿನಿಯರ್, ಮತ್ತು ಸಂಬಂಧಪಟ್ಟ ಕಾಮಗಾರಿ ವೃತ್ತದಲ್ಲಿನ ಅಧೀಕ್ಷಕ 

ಇಂಜಿನಿಯರ್, ಕಾರ್ಯಪಾಲಕ ಇಂಜಿನಿಯರ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ಗಳಿಗೆ ಒದಗಿಸುವುದು. 
7) ಗುಣಭರವಸೆ ಉಪವಿಭಾಗದಿಂದ ನೀಡಲ್ಪಡುವ ಎಲ್ಲಾ ಗುಣಪರೀಕ್ಷಾ ವರದಿಗಳು ಅಧಿಕೃತ ಮಾನಕ ಸಂಸ್ಥೆಗಳು ಕಾಲಕಾಲಕ್ಕೆ ನಿಗದಿಪಡಿಸುವ 

ವಿವರಣೆಗಳಿಗೆ ಪೂರಕವಾಗಿರತಕ್ಕದ್ದು. ಸದರಿ ವರದಿಗಳನ್ನು ಕ್ರಮಬದ್ಧವಾಗಿ ಕಾಮಗಾರಿವಾರು ಹಾಗೂ ಪರೀಕ್ಷಾವಾರು ಪ್ರತ್ಯೇಕ ವಹಿಗಳಲ್ಲಿ 
ದಾಖಲಿಸತಕ್ಕದ್ದು. 
ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ಕಾಮಗಾರಿಗಳನ್ನು ಪ್ರಾಧಾನ್ಯತೆ ಹಾಗೂ ಅಂದಾಜು ಮೊತ್ತದ ಆಧಾರದ ಮೇಲೆ ಸ್ವಯಂ 
ಆಯ್ಕೆ ಮಾಡಿಕೊಂಡು ಪರಿವೀಕ್ಷಣೆ ನಡೆಸುವ ಗುರಿ ಹೊಂದಬೇಕಿದ್ದು , ಪ್ರತಿ ಮಾಸಿಕದಲ್ಲಿ ಪರಿವೀಕ್ಷಣೆಗೊಳಪಡಿಸುವ ಅಂತಹ ಕಾಮಗಾರಿಗಳ 
ಒಟ್ಟು ಸಂಖ್ಯೆಯು ಆಯಾ ಆರ್ಥಿಕ ವರ್ಷದಲ್ಲಿ ಮಾಸಿಕ ಸರಾಸರಿ 15 ಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ. ಕಾಮಗಾರಿಗಳ ಪರಿವೀಕ್ಷಣೆ ಜೊತೆಗೆ 
ಸಾಮಗ್ರಿಗಳ ಮಾದರಿ ಸಂಗ್ರಹಣೆ/ಸ್ಥಾನಿಕವಾಗಿ ಸಾಮಗ್ರಿಗಳ ಗುಣಪರೀಕ್ಷೆ, ನಿರ್ಮಾಣ ಘಟಕದ ಇಂಜಿನೀಯರುಗಳಿಗೆ ಗುಣಪರೀಕ್ಷೆ ಪ್ರಕ್ರಿಯೆಗಳ 
ಬಗ್ಗೆ ಪ್ರಾತ್ಯಕ್ಷಿಕೆ ನೀಡತಕ್ಕದ್ದು, ತಮ್ಮ ಪರಿವೀಕ್ಷಣೆಯ ಸಮಯದಲ್ಲಿ ನಿರ್ವಹಿಸಲಾದ ಕಾಮಗಾರಿ ಅಂಶಗಳ ನ್ಯೂನ್ಯತೆಗಳನ್ನು ಗಮನಿಸಿದ 
ಸಂದರ್ಭಗಳಲ್ಲಿ ತಾಂತ್ರಿಕ ಸಮರ್ಪಕತೆಯಲ್ಲಿ ಅವುಗಳನ್ನು ಸರಿಪಡಿಸಲು ಅಥವಾ ಮರುನಿರ್ವಹಿಸಲು ಸೂಚಿಸುವುದರೊಂದಿಗೆ ಸಂಬಂಧಪಟ್ಟ 
ನಿರ್ಮಾಣ ಘಟಕದ ಇಂಜಿನಿರ್‌ಗಳು ಸೂಕ್ತ ಕ್ರಮ ಕೈಗೊಂಡಿರುವ ಬಗ್ಗೆ ಆಯಾ ನಿರ್ಮಾಣ ವಿಭಾಗಗಳ ಕಾರ್ಯಪಾಲಕ ಇಂಜಿನಿಯರುಗಳು 

ಒದಗಿಸಲಾದ ಪೂರಕ ದಾಖಲೆಗಳನ್ನೊಳಗೊಂಡ ಪಾಲನಾ ವರದಿಗಳ ಔಚಿತ್ಯವನ್ನು ಪರಿಶೀಲಿಸಿಕೊಳ್ಳುವುದು. 
9) ತಮ್ಮ ಕಾರ್ಯವ್ಯಾಪ್ತಿಯಲ್ಲಿನ ರೂ . 1. 00 (ಒಂದು) ಕೋಟಿಯಿಂದ ರೂ . 3.00 (ಮೂರು) ಕೋಟಿ ಅಂದಾಜು ಮೊತ್ತದ ಕಾಮಗಾರಿಗಳಿಗೆ 

( ನಿರ್ವಹಣಾ ಕಾಮಗಾರಿಗಳನ್ನು ಹೊರತುಪಡಿಸಿ) ಅಂತಿಮ ಬಿಲ್ಲನ್ನು ಪರಿಗಣಿಸುವಲ್ಲಿ ಸಂಬಂಧಪಟ್ಟ ನಿರ್ಮಾಣ ಘಟಕದ ಕಾರ್ಯಪಾಲಕ 
ಇಂಜಿನಿಯರುಗಳು ಅಂತಹ ಕಾಮಗಾರಿಗಳಲ್ಲಿ ಸಮಯೋಚಿತವಾಗಿ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿ ಸ್ಥಾಪಿತ ನಿರ್ಮಾಣ ಪದ್ದತಿಗಳಂತೆ 
ನಿರ್ವಹಿಸಿರುವ ಬಗ್ಗೆ ದೃಢಿಕರಿಸಿ, ಅಳತೆಗಳ ಪರಿಶೀಲನೆಯನ್ನು ಕಡ್ಡಾಯವಾಗಿ ಕೈಗೊಂಡ ನಂತರ ಗುಣಭರವಸೆ ಘಟಕದ ಅಭಿಪ್ರಾಯಕ್ಕಾಗಿ 
ಕೋರಿಕೆಯನ್ನು ಸಲ್ಲಿಸತಕ್ಕದ್ದು. ಸದರಿ ಕೋರಿಕೆಯನ್ನು ಆಧರಿಸಿ, ಸೂಕ್ತ ಪರಿಶೀಲನೆ ನಂತರ ಗುಣಭರವಸೆ ಘಟಕವು ಅಂತಿಮ ಬಿಲ್ಲು ಪಾವತಿ 

ಬಗ್ಗೆ ಅಭಿಪ್ರಾಯ ನೀಡತಕ್ಕದ್ದು . 
10) ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ 

ಯೋಜನೆಗಳ ವ್ಯಾಪ್ತಿಯಲ್ಲಿನ ಅಥವಾ ಕಾಮಗಾರಿಗಳ ಗುಣಭರವಸೆಗಾಗಿ ಸಮಾಲೋಚಕರನ್ನು ನೇಮಿಸಿದ್ದರೂ /ನೇಮಿಸದಿದ್ದರೂ ಸಹ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 


೩೨೭ 


ಸರ್ಕಾರದಿಂದ ನಿರ್ದೇಶಿಸಲ್ಪಟ್ಟ ಯಾವುದೇ ಕಾಮಗಾರಿ / ಯೋಜನೆಯಡಿಯಲ್ಲಿನ ಸದರಿ ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಅಗತ್ಯವಿದ್ದಲ್ಲಿ ಆಯ್ದ 
ರೀತಿಯಲ್ಲಿ ( ಲ್ಯಾಂಡಂ ಆಧಾರದಲ್ಲಿ) ಮೇಲುಸ್ತುವಾರಿ ನಡೆಸತಕ್ಕದ್ದು. 


1) ಗುಣಭರವಸೆ ವ್ಯವಸ್ಥೆಯಡಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ಈ ಮೇಲೆ ಸೂಚಿಸಲಾದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ 

ಪಾಲಿಸತಕ್ಕದ್ದು. ಈ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ವಿಫಲರಾಗುವ ಅಧಿಕಾರಿಗಳು ಸಿಸಿಎ ನಿಯಮದಡಿ ಶಿಸ್ತು ಕ್ರಮಕ್ಕೆ 
ಗುರಿಯಾಗುತ್ತಾರೆ . 
ಗುಣಭರವಸೆ ಇಂಜಿನಿಯರುಗಳು ಕಾಮಗಾರಿಗಳ ಪರಿವೀಕ್ಷಣೆ/ ಮಾದರಿಗಳ ಸಂಗ್ರಹಣೆ ಹಾಗೂ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು 
ಕೈಗೊಂಡ ಸಂದರ್ಭದಲ್ಲಿ ಸಂಬಂಧಪಟ್ಟ ನಿರ್ಮಾಣ ಘಟಕದ ಇಂಜಿನಿಯರುಗಳು ಉಪಸ್ಥಿತಿಯೊಂದಿಗೆ ಅಗತ್ಯ ಸಹಕಾರವನ್ನು ಕಡ್ಡಾಯವಾಗಿ 
ನೀಡತಕ್ಕದ್ದು. 
ಗುಣಭರವಸೆ ಅಧಿಕಾರಿಗಳಿಗೆ ಮೇಲ್ಕಂಡಂತೆ ಕರ್ತವ್ಯ ಹಾಗೂ ಹೊಣೆಗಾರಿಕೆಗಳನ್ನು ನಿಗದಿಪಡಿಸಿದ್ದರೂ ಸಹಿತ ಇಲಾಖಾ ನಿಯಮಗಳನ್ವಯ 
ನಿರ್ಮಾಣ ಘಟಕದ ಇಂಜಿನಿಯರುಗಳು ತಾವು ನಿರ್ಮಿಸಲಾಗುವ/ನಿರ್ವಹಿಸಲಾಗುವ ಕಾಮಗಾರಿ ಅಂಶಗಳ: ಪರಿಮಾಣ ಹಾಗೂ ಗುಣಮಟ್ಟಕ್ಕೆ 
ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ ಎಂದು ಸ್ಪಷ್ಟಿಕರಿಸಲಾಗಿದೆ. 
ನಿರ್ಮಾಣ ಘಟಕದ ಎಲ್ಲಾ ಕಾರ್ಯಪಾಲಕ ಇಂಜಿನಿಯರವರುಗಳು ಗುತ್ತಿಗೆ ಕರಾರು ಪತ್ರದೊಂದಿಗೆ ವಿಶಿಷ್ಟ ವಿವರಗಳನ್ನೊಳಗೊಂಡ ಬಿ. ಓ. ಕ್ಯೂ . 
ಕಾರ್ಯದೇಶ ಹಾಗೂ ಕಾಮಗಾರಿಯ ಗುಣಭರವಸೆ ಯೋಜನೆ /ಕಾರ್ಯಕ್ರಮವನ್ನು ತಯಾರಿಸಿ ( ಗುಣಭರವಸೆ ಅಧಿಕಾರಿಗಳೊಂದಿಗೆ 

ಸಮಾಲೋಚಿಸಿ) ಸಂಬಂಧಪಟ್ಟ ಗುಣಭರವಸೆ ಘಟಕದ ಅಧಿಕಾರಿಗಳಿಗೆ ಕೂಡಲೇ ನೀಡತಕ್ಕದ್ದು. 
5) ನಿರ್ಮಾಣ ಘಟಕದ ಕಾರ್ಯಪಾಲಕ ಇಂಜಿನಿಯರುಗಳು ಮಾಸಿಕ ಪ್ರಗತಿ ಪರಿಶೀಲನಾ ವರದಿಯ ಪ್ರತಿಯನ್ನು ತಪ್ಪದೇ ಸಂಬಂಧಿಸಿದ ಗುಣ 

ಭರವಸೆ ಘಟಕಕ್ಕೆ ಕಳುಹಿಸುವುದು. 
6) ನಿರ್ಮಾಣ ಘಟಕದ ಕಾರ್ಯಪಾಲಕ ಇಂಜಿನಿಯರ್‌ಗಳು ಗುಣಭರವಸೆ ಘಟಕದ ಅಧಿಕಾರಿಗಳು ನೀಡಿದ ಸೂಚನೆ/ ಟಿಪ್ಪಣಿಗಳಿಗೆ ಪಾಲನಾ 

ವರದಿಯನ್ನು ಪರಿವೀಕ್ಷಣಾ ಟಿಪ್ಪಣಿ ತಲುಪಿದ 15 ದಿನಗಳ ಒಳಗೆ ಅಗತ್ಯವಿರುವ ಪೂರಕ ದಾಖಲೆ ಸಮೇತ ಸಂಬಂಧಿಸಿದ ಗುಣಭರವಸೆ 

ಅಧಿಕಾರಿಗಳಿಗೆ ಕಳುಹಿಸತಕ್ಕದ್ದು. 
7) ನಿರ್ಮಾಣ ಘಟಕದ ಕಾರ್ಯಪಾಲಕ ಇಂಜಿನಿಯರ್‌ಗಳು, ಗುತ್ತಿಗೆದಾರರು ಕಾಮಗಾರಿಯನ್ನು ಪ್ರಾರಂಭಿಸುವ ಮುನ್ನ , ಕ್ಷೇತ್ರ 

ಪ್ರಯೋಗಾಲಯವನ್ನು (field laboratory) ಅನುಷ್ಠಾನಗೊಳಿಸಿರುವ ಬಗ್ಗೆ ಗುಣಭರವಸೆ ಘಟಕದಿಂದ ದೃಢೀಕರಣ ಪಡೆದ ನಂತರ ಮೊದಲನೇ 
ಚಾಲ್ಲಿ ಪಾವತಿ ಪಟ್ಟಿ (1 RA Bill) ಯನ್ನು ಪಾವತಿ ಮಾಡತಕ್ಕದ್ದು . 

ಗುಣ ಭರವಸೆ ವ್ಯವಸ್ಥೆಯಡಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ಈ ಮೇಲೆ ಸೂಚಿಸಲಾಗಿರುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ 
ಪಾಲಿಸತಕ್ಕದ್ದು. ಈ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ವಿಫಲರಾಗುವ ಅಧಿಕಾರಿಗಳು ಸಿಸಿಎ ನಿಯಮಗಳಡಿ ಶಿಸ್ತು ಕ್ರಮಕ್ಕೆ ಗುರಿಯಾಗುತ್ತಾರೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮರಿಯಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P. R. 48 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
SC - 500 

(ಸೇವೆಗಳು - 2) 


ಕವ 


ಕಂದಾಯ ಸಚಿವಾಲಯ 


ವಿಷಯ : ಯಾದಗಿರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಯಾದಗಿರಿ ಇವರಿಗೆ ಉದ್ದೇಶಿತ ವೈದ್ಯಕೀಯ ಕಾಲೇಜು 

ಮತ್ತು ಆಸ್ಪತ್ರೆ ನಿರ್ಮಾಣಕ್ಕಾಗಿ ಯಾದಗಿರಿ ಜಿಲ್ಲೆ, ಯಾದಗಿರಿ ತಾಲ್ಲೂಕಿನ ಮುದ್ರಾಳ ಗ್ರಾಮದ ಸ. ನಂ . 

24 ಮತ್ತು ಸ. ನಂ . 28/1ರಲ್ಲಿ ಒಟ್ಟು 30 .38 ಎಕರೆ ಜಮೀನನ್ನು ಮಂಜೂರು ಮಾಡುವ ಬಗ್ಗೆ 
ಓದಲಾಗಿದೆ : 1. ಪ್ರಾದೇಶಿಕ ಆಯುಕ್ತರು, ಕಲಬುರಗಿ ಇವರ ಪತ್ರ ಸಂಖ್ಯೆ : ಕಂ . ಪ್ರಾಆಗು.ಭೂಮಿ -1/119/ 

2014 - 15 , ದಿನಾಂಕ: 18 -10 - 2014 
2 . ಜಿಲ್ಲಾಧಿಕಾರಿ, ಯಾದಗಿರಿ ಜಿಲ್ಲೆ, ಇವರ ಪತ್ರ ಸಂಖ್ಯೆ: ಕಂ /ಭೂಮಿ /208 /2014 - 15 , ದಿನಾಂಕ: 

17 - 10 - 2014 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಪತ್ರದಲ್ಲಿ ಪ್ರಾದೇಶಿಕ ಆಯುಕ್ತರು , ಕಲಬುರಗಿ ವಿಭಾಗ , ಇವರು ಯಾದಗಿರಿ ಜಿಲ್ಲೆ, ಯಾದಗಿರಿ ತಾಲ್ಲೂಕಿನ 
ಮುದ್ರಾಳ ಗ್ರಾಮದ ಸ. ನಂ . 24ರಲ್ಲಿ 17 - 20 ಎಕರೆ ಮತ್ತು ಸ. ನಂ . 28 / ರಲ್ಲಿ 13.18 ಎಕರೆ ಒಟ್ಟು 30 .38 ಎಕರೆ ಜಮೀನನ್ನು ಉದ್ದೇಶಿತ ಯಾದಗಿರಿ 
ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಿರ್ಮಾಣಕ್ಕಾಗಿ ಕಾಯ್ದಿರಿಸಲು ಅನುಮೋದನೆ ಕೋರಿರುತ್ತಾರೆ. 

ಕ್ರಮಸಂಖ್ಯೆ (2) ರಲ್ಲಿ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿ , ಯಾದಗಿರಿ ಇವರು ಯಾದಗಿರಿ ತಾಲ್ಲೂಕಿನ ಮುದ್ಘಾಳ ಗ್ರಾಮದ ಸ. ನಂ . 24ರಲ್ಲಿ ಒಟ್ಟು 
21.33 ಎಕರೆ ಸರ್ಕಾರಿ ಗಾಯರಾಣ ಜಮೀನಿದ್ದು, ಈ ಜಮೀನಿನ ಪೈಕಿ 17.20 ಎಕರೆ ಜಮೀನನ್ನು ಕರ್ನಾಟಕ ಭೂ ಕಂದಾಯ ನಿಯಮಗಳು 1966ರ 
ನಿಯಮ 97 (4) ರಡಿ ಗಾಯರಾಣ ಶೀರ್ಷಿಕೆಯಿಂದ ತಗ್ಗಿಸಿ ಹಾಗೂ ಸ. ನಂ . 28 /1ರಲ್ಲಿ 13.18 ಎಕರೆ ಹೀಗೆ ಒಟ್ಟು 30. 38 ಎಕರೆ ಜಮೀನನ್ನು ಉದ್ದೇಶಿತ 


೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 

ಭಾಗ ೧ 
ಯಾದಗಿರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಿರ್ಮಾಣದ ಸಲುವಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 71ರಡಿ ಕಾಯ್ದಿರಿಸಲು 
ಅನುಮೋದನೆ ಕೋರಿರುತ್ತಾರೆ. 

ಮುಂದುವರೆದು, ಮುದ್ರಾಳ ಗ್ರಾಮ ಮತ್ತು ಭೀಮನಗರ ಗ್ರಾಮದಲ್ಲಿ ಸುಮಾರು 4678 ಜಾನುವಾರುಗಳಿದ್ದು, ಸದರಿ ಜಾನುವಾರುಗಳು ಬಹುತೇಕ 
ಸಾಕುಪ್ರಾಣಿಗಳಾಗಿದ್ದು , ಸ್ಥಳೀಯ ರೈತರು ತಮ್ಮ ಕೃಷಿ ಜಮೀನಿನಲ್ಲಿ ಬೆಳೆದ ಫಸಲು/ಕೃಷಿ ಉತ್ಪನ್ನ ಇತ್ಯಾದಿಗಳನ್ನು ಅವಲಂಭಿಸಿರುತ್ತವೆಂದು ಹಾಗೂ ಕೆಲವೇ 

ಳು ಮಾತ್ರ ಸದರಿ ಸರ್ಕಾರಿ ಗಾಯರಾಣ ಜಮೀನನ್ನು ಅವಲಂಭಿಸಿರುವುದಾಗಿ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಯಾದಗಿರಿ ಇವರು ವರದಿ ಮಾಡಿರುತ್ತಾರೆಂದು ಜಿಲ್ಲಾಧಿಕಾರಿ, ಯಾದಗಿರಿ ಇವರು ತಿಳಿಸಿರುತ್ತಾರೆ. 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಇವರು ದಿನಾಂಕ: 
03 - 09 - 2014ರಂದು ಯಾದಗಿರಿ ಜಿಲ್ಲೆಯ ಮುದ್ರಾಳ ಗ್ರಾಮದ ಸ. ನಂ . 24ರಲ್ಲಿ 17.20 ಎಕರೆ ಹಾಗೂ ಸ. ನಂ . 28 /1ರಲ್ಲಿ 13.18 ಎಕರೆ ಒಟ್ಟು 30.38 
ಎಕರೆ ಜಮೀನಿನ ಸ್ಥಳ ತನಿಖೆ ಕೈಗೊಂಡು ಉದ್ದೇಶಿತ ಯಾದಗಿರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ಸರ್ಕಾರಿ ನರ್ಸಿಂಗ್ ಶಾಲೆ, ಪ್ಯಾರಾಮೆಡಿಕಲ್ 
ಇನ್ಸ್ಟಿಟ್ಯೂಟ್ ನಿರ್ಮಾಣಕ್ಕಾಗಿ ಸೂಕ್ತ ಸ್ಥಳವಾಗಿದೆಯೆಂದು ಅಭಿಪ್ರಾಯ ಪಟ್ಟಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 38 ಎಲ್‌ಜಿಜಿ 2014 , ಬೆಂಗಳೂರು, ದಿನಾಂಕ : 15 - 12 -2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಯಾದಗಿರಿ ಜಿಲ್ಲೆ , ಯಾದಗಿರಿ ತಾಲ್ಲೂಕಿನ ಮುದ್ರಾಳ ಗ್ರಾಮದ ಸ. ನಂ . 24ರಲ್ಲಿನ 
17 -20 ಎಕರೆ ಜಮೀನನ್ನು ಕರ್ನಾಟಕ ಭೂಕಂದಾಯ ನಿಯಮಗಳು 1966ರ ನಿಯಮ 97( 4)ರಡಿ ಗಾಯರಾಣ ಶೀರ್ಷಿಕೆಯಿಂದ ತಗ್ಗಿಸಿ ಹಾಗೂ ಸ. ನಂ . 
28 / ರಲ್ಲಿ 13.18 ಎಕರೆ ಹೀಗೆ ಒಟ್ಟು 30.38 ಎಕರೆ ಜಮೀನನ್ನು ಉದ್ದೇಶಿತ ಯಾದಗಿರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ , ಯಾದಗಿರಿ ಇವರಿಗೆ ಯಾದಗಿರಿ 
ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಸಲುವಾಗಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20(1)( ಸಿ) ಪ್ರಕಾರ 
ಜಮೀನಿನ ಮಾರ್ಗಸೂಚಿ ಬೆಲೆಯ ಶೇ . 50ರಷ್ಟನ್ನು ವಿಧಿಸಿ ಈ ಕೆಳಕಂಡ ಷರತ್ತಗಳೊಂದಿಗೆ ಮಂಜೂರು ಮಾಡಿ ಆದೇಶಿಸಿದೆ. 
ಷರತ್ತುಗಳು : 

1. ಜಮೀನು ಹಸ್ತಾಂತರ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ , ಯಾದಗಿರಿ ಜಿಲ್ಲೆ ಇವರು ನಿಯಮಾನುಸಾರ ನಿರ್ವಹಿಸಲು ನಿರ್ದೇಶನ ನೀಡಿದೆ. 
2. ಸಂಸ್ಥೆಯು ಗ್ರಾಮಸ್ಥರಿಗೆ ಅವಶ್ಯವಿರುವ ಕಡೆ ಪರ್ಯಾಯ ಸಂಪರ್ಕ ರಸ್ತೆಯನ್ನು ಕಲ್ಪಿಸಿಕೊಡತಕ್ಕದ್ದು. 
3. ಮಂಜೂರಾದ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 

ಉಪಯೋಗಿಸತಕ್ಕದ್ದು . 
4. ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ , ಈ ಮಂಜೂರಾತಿಯು 

ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 
ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ , ಗುತ್ತಿಗೆ/ಉಪಗುತ್ತಿಗೆ ನೀಡುವುದಾಗಲಿ, 
ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. ಹಾಗೂ ಸಂಸ್ಥೆಗೆ ಅವಶ್ಯವಿಲ್ಲವೆಂದು 
ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂತಿರುಗಿಸತಕ್ಕದ್ದು. 
ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 
ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ಶುಲ್ಕಗಳನ್ನು ಕಡ್ಡಾಯವಾಗಿ 

ಪಾವತಿಸತಕ್ಕದ್ದು. 
- ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ ನಿಯಮಗಳ ಉಲ್ಲಂಘನೆಯಾದಲ್ಲಿ, ಈ 

ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ ಜಮೀನನ್ನು ಸರ್ಕಾರದ ವಶಕ್ಕೆ 
ಪಡೆಯಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮಹಾಂತೇಗೌಡ ಎಸ್ . ಎಲ್ . 
P . R . 49 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 10 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಡಾ || ಎ . ಆರ್. ಅರುಣ, ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ , ಬೆಂಗಳೂರು ( ಪ್ರಸ್ತುತ ನಿಯೋಜನೆ 

ಮೇರೆಗೆ: ನಿರ್ದೇಶಕರು, ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ , ಬೆಂಗಳೂರು) ಇವರ ವಿರುದ್ದ 

ಇಲಾಖಾ ವಿಚಾರಣೆ - ಅಂತಿಮ ಆದೇಶ ಹೊರಡಿಸುವ ಕುರಿತು 
ಓದಲಾಗಿದೆ : 1) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ( ವೈದ್ಯಕೀಯ ಶಿಕ್ಷಣ) ಅನಧಿಕೃತ ಟಿಪ್ಪಣಿ ಸಂಖ್ಯೆ : 

ಆಕುಕ 387 ಎಂಎಸ್ಎ ಫ್ 2011 , ದಿನಾಂಕ: 05 - 04 - 2013 
2) ಆದೇಶ ಸಂಖ್ಯೆ : ಆಕುಕ 300 ಎಂಎಸ್ಎಫ್ 2001, ದಿನಾಂಕ: 29 - 08 - 2011 
3) ಶ್ರೀ ಎನ್. ನಾರಾಯಣ, ವಿಚಾರಣಾಧಿಕಾರಿ ಹಾಗೂ ನಿವೃತ್ತ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು 

ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ದಿನಾಂಕ: 19 -10 -2011ರ ವಿಚಾರಣಾ ವರದಿ 


ಭಾಗ ೧ 


೩೨೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 
4) ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಹಾಗೂ ಮೇಲ್ಮನವಿ) ನಿಯಮಗಳ ನಿಯಮ 

11ರಡಿ ಡಾ || ಎ .ಆರ್. ಅರುಣ, ನಿರ್ದೇಶಕರು ಇವರ ವಿರುದ್ದ ಹೊರಡಿಸಲಾದ ಕಾರಣ ಕೇಳುವ ನೋಟೀಸು 

ದಿನಾಂಕ: 16 - 01- 2014 
5) ಡಾ|| ಎ. ಆರ್ . ಅರುಣ, ನಿರ್ದೇಶಕರು ಸರ್ಕಾರಕ್ಕೆ ಸಲ್ಲಿಸಿರುವ ದಿನಾಂಕ: 18 - 02 - 2014 ಹಾಗೂ 

19 - 03- 2014ರ ಲಿಖಿತ ಪ್ರತಿರಕ್ಷಣಾ ಹೇಳಿಕೆಗಳು 


ಡಾ || 


-2014 


ಕ್ಕೆ 


IT 


. 


ಪ್ರಸ್ತಾವನೆ : 

- ಡಾ || ಎ .ಆರ್. ಅರುಣ, ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ , ಬೆಂಗಳೂರು, ( ಪ್ರಸ್ತುತ ನಿಯೋಜನೆ ಮೇರೆಗೆ: ನಿರ್ದೇಶಕರು, 
ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ , ಬೆಂಗಳೂರು) ಇವರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 
ಅವಧಿಯಲ್ಲಿ ಅಂದಿನ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ನಿರ್ದೇಶನಾಲಯಕ್ಕೆ ದಿನಾಂಕ: 23 - 08 - 2011ರಂದು ಅನಿರೀಕ್ಷಿತ ಭೇಟಿ ನೀಡಿದ ಸಂದರ್ಭದಲ್ಲಿ 
ನಿರ್ದೇಶನಾಲಯದಲ್ಲಿ ಕೆಲವು ನ್ಯೂನ್ಯತೆಗಳನ್ನು ಗಮನಿಸಿದ್ದು, ಇದಕ್ಕೆ ಡಾ|| ಎ.ಆರ್. ಅರುಣ ಇವರನ್ನು ಜವಾಬ್ದಾರರನ್ನಾಗಿಸಿ ಅವರ ವಿರುದ್ಧ ಶಿಸ್ತು 
ಕ್ರಮವನ್ನು ಜರುಗಿಸುವಂತೆ ಸೂಚಿಸಿದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಮೇಲೆ (1) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಈ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮದ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಹಾಗೂ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ 
ಕಂಡು ಬಂದಿರುವ ನ್ಯೂನ್ಯತೆಗಳ ಹಿನ್ನೆಲೆಯಲ್ಲಿ ಆಡಳಿತಾತ್ಮಕ ಸುಧಾರಣೆಗಳನ್ನು ತರುವ ಬಗ್ಗೆ ವಿಚಾರಣೆ ನಡೆಸಿ ವರದಿ ನೀಡುವಂತೆ ಕೋರಿ ಮೇಲೆ ( 2) ರಲ್ಲಿ 
ಓದಲಾದ ಆದೇಶದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಶ್ರೀ ಎನ್. ನಾರಾಯಣ, ನಿವೃತ್ತ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು 
ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದೆ. ವಿಚಾರಣಾಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಮೇಲೆ ( 3) ರಲ್ಲಿ ಓದಲಾದ 
ವಿಚಾರಣಾ ವರದಿಯನ್ನು ಸಲ್ಲಿಸಿದ್ದು , ವಿಚಾರಣಾ ವರದಿಯಲ್ಲಿ ಆರೋಪಿತ ಅಧಿಕಾರಿಯವರ ವಿರುದ್ದ ಮಾಡಲಾದ ಬಹುತೇಕ ಅಂಶಗಳ ಬಗ್ಗೆ ಅವಲೋಕನ 
ಮಾಡಲಾಗಿರುವುದರಿಂದ ಈ ವರದಿಯನ್ನು ಪ್ರಕರಣದ ಭಾಗವೆಂದು ಪರಿಗಣಿಸಲಾಗಿದೆ. 

ಮೇಲೆ ( 4) ರಲ್ಲಿ ಓದಲಾದ ಕಾರಣ ಕೇಳುವ ನೋಟೀಸಿನಲ್ಲಿ ಡಾ|| ಎ.ಆರ್. ಅರುಣ ಇವರ ವಿರುದ್ಧ ಈ ಕೆಳಕಂಡ ಪ್ರಮುಖ ಆರೋಪಗಳನ್ನು 
ಮಾಡಲಾಗಿರುತ್ತದೆ. 

ಆರೋಪ-1 : ( ಅ) ದಿನಾಂಕ: 23 - 08 -2011ರಂದು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ ಭೇಟಿ 
ನೀಡಿದ ಸಂದರ್ಭದಲ್ಲಿ ಗಮನಿಸಿರುವಂತೆ ನಿರ್ದೇಶನಾಲಯದ ನಿರ್ದೇಶಕರ, ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಸಮಯ ಪಾಲನೆಯ ಬಗ್ಗೆ ಹಾಗೂ 
ಹಾಜರಾತಿ ಬಗ್ಗೆ ಹಾಜರಾತಿ ಪುಸ್ತಕ ನಿರ್ವಹಣೆ ಬಗ್ಗೆ ನಿಗಾ ವಹಿಸದಿರುವುದು. 

ಈ ವಿಷಯ ನಿರ್ವಹಣೆ ಹಾಗೂ ಕಾರ್ಯಹಂಚಿಕೆಯಲ್ಲಿ ಅವ್ಯವಸ್ಥೆ ; ಹಾಗೂ ನಿರ್ದಿಷ್ಟ ಕಾರ್ಯಹಂಚಿಕೆ/ಹೊಣೆಗಾರಿಕೆಯನ್ನು ಮಾಡದಿರುವುದು; 
ಕಚೇರಿ ಕೈಪಿಡಿಯನ್ವಯ ಕಚೇರಿ ವ್ಯವಸ್ಥೆ ಕೈಗೊಂಡಿರುವುದಿಲ್ಲ. ಕೆಲವು ಮಹತ್ವದ ಕಡತಗಳನ್ನು ದ್ವಿತೀಯ ದರ್ಜೆ ಸಹಾಯಕರು ನೇರವಾಗಿ ನಿರ್ದೇಶಕರಿಗೆ 
ಸಲ್ಲಿಸಿದ್ದಾರೆ; ಪ್ರಸ್ತಾವನೆಗಳನ್ನು ತಜ್ಞ ಅಧಿಕಾರಿಗಳ ಪರಿಶೀಲನೆಗೆ ಒಳಪಡಿಸಿರುವುದಿಲ್ಲ . 

ನಿರ್ದೇಶನಾಲಯದ/ನರ್ಸಿಂಗ್ ಕಾಲೇಜುಗಳ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರೂಪಿಸಿರುವುದಿಲ್ಲ. ಸೇವಾ ಪುಸ್ತಕಗಳನ್ನು 
ನಿರ್ವಹಿಸಿರುವುದಿಲ್ಲ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸದಿರುವುದು 

( ಆ) ಸರೆಂಡರ್ ಮಾಡಿರುವ ಸೀಟುಗಳಿಗೆ ಸಂಬಂಧಿಸಿದಂತೆ ಸರೆಂಡರ್ ಮಾಡಿದ ಸೀಟುಗಳಿಗೆ ವಿಧಿಸಿರುವ ದಂಡಶುಲ್ಕ ( ರೂ . 2.5 ಲಕ್ಷ) 
ಹಾಗೂ ಸ್ಟೆಪೆಂಡ್ ವಸೂಲಾತಿ ( ರೂ . 29.40 ಲಕ್ಷ) ಬಾಕಿ ಇದೆ ; ಎ. ಜಿ. ಯವರು ಈ ಸಂಬಂಧ ವರದಿ ಮಾಡಿರುತ್ತಾರೆ. 

( ಇ) ನ್ಯಾಯಾಲಯ ಪ್ರಕರಣಗಳನ್ನು ಸಮರ್ಪಕವಾಗಿ ನಿರ್ವಹಿಸಿರುವುದಿಲ್ಲ. 
( ಈ ) ವೈದ್ಯ ಅಭ್ಯರ್ಥಿಗಳು ಗ್ರಾಮೀಣ ಸೇವೆಗೆ ಸಂಬಂಧಿಸಿದ ಬಾಂಡುಗಳನ್ನು ಸರಿಯಾಗಿ ನಿರ್ವಹಿಸಿರುವುದಿಲ್ಲ. 
( ಉ ) ಇ - ಪ್ರೊಕ್ಯುರ್‌ಮೆಂಟ್ ಅಳವಡಿಸಿಕೊಂಡಿರುವುದಿಲ್ಲ . ಕೆಲವು ಉಪಕರಣಗಳನ್ನು ವಿವೇಚನೆಯಿಲ್ಲದೇ ಖರೀದಿಸಲಾಗಿದೆ. 

ಆರೋಪ-2 : ಮೆಡಿಕಲ್/ ನರ್ಸಿಂಗ್ ಕಾಲೇಜುಗಳಲ್ಲಿ ಹೊಸ ಕೋರ್ಸುಗಳ ಆರಂಭಕ್ಕೆ ಸಂಬಂಧಿಸಿದಂತೆ ಪಡೆದಿರುವ ಶುಲ್ಕದ ವಿವರ 
ಲಭ್ಯವಿಲ್ಲ; ವರ್ಗಾವಣೆ ( ಮೈಗ್ರೇಶನ್) ಮುಂತಾದ ವಿಷಯಗಳನ್ನು ಕಡತಗಳಲ್ಲಿ ಸರಿಯಾಗಿ ನಿರ್ವಹಿಸಿಲ್ಲ; ಸಂಗ್ರಹವಾದ ಡಿ. ಡಿ. ಹಣವನ್ನು ನಗದು ಶಾಖೆಗೆ 
ಸಕಾಲದಲ್ಲಿ ಕಳುಹಿಸದೇ ಇರುವುದು; ಆರ್ಥಿಕ ಸಂಹಿತೆಯ ವಿಧಿವಿಧಾನಗಳನ್ನು ಉಲ್ಲಂಘಿಸಲಾಗಿದೆ. ಮಹಾಲೇಖಪಾಲರು ಆಡಿಟ್ ಎನ್‌ಕೈರಿಯಲ್ಲಿ ಈ 
ಸಂಬಂಧ ಅವಲೋಕನ ಮಾಡಿರುತ್ತಾರೆ . 

ಆರೋಪ- 3 : Karnataka Chief Minister s Medical Relief Society ಸಂಸ್ಥೆಯ ಲೆಕ್ಕಪತ್ರಗಳನ್ನು ಸರಿಯಾಗಿ ನಿರ್ವಹಿಸಿರುವುದಿಲ್ಲ. ಬಾಲೆನ್ಸ್ 
ಶೀಟ್, ಹೂಡಿಕೆಗಳ ಮೊತ್ತ, ಬಡ್ಡಿ ಮೊತ್ತಗಳನ್ನು ಸರಿಯಾಗಿ ನಿರ್ವಹಿಸಿರುವುದಿಲ್ಲ; ನಗದು ಪುಸ್ತಕವನ್ನು ಇಂದೀಕರಿಸದಿರುವುದು . ಹೂಡಿಕೆಗಳ ಮೊತ್ತದಲ್ಲಿ 
ರೂ . 28.05 ಲಕ್ಷ ಕಡಿಮೆ ತೋರಿಸಿರುವುದು; ಠೇವಣಿಗಳ ಮೇಲಿನ ಬಡ್ಡಿಯ ಮೇಲೆ ಆದಾಯ ತೆರಿಗೆಯನ್ನು ( ಟಿ. ಡಿ .ಎಸ್.) ರೀಫಂಡ್ 
ಮಾಡಿಕೊಂಡಿರುವುದಿಲ್ಲ; ಆರ್ಥಿಕ ಸಂಹಿತೆಯ ತತ್ವಗಳನ್ನು ಪಾಲಿಸಿರುವುದಿಲ್ಲ. ಮಹಾಲೇಖಪಾಲರ 2009 - 10ನೇ ಸಾಲಿನ ಲೆಕ್ಕಪರಿಶೋಧನಾ ವರದಿಯಲ್ಲಿ 
ಈ ಲೋಪಗಳನ್ನು ಗಮನಿಸಲಾಗಿದೆ. 

ಆರೋಪ- 4 : ಸ್ವಾಯತ್ತ ಸಂಸEOUÀಳಿಗೆ ಹೈಟೆಕ್ ಅಂಬ್ಯುಲೆನ್ಸ್‌ಗಳನ್ನು , ಸರ್ಕಾರದ ಅನುಮೋದನೆಗೆ ಮೊದಲೇ ಖರೀದಿಗೆ ದಿನಾಂಕ: 
28 - 09 - 2010ರಂದು ನಿಯಮಗಳನ್ನು ಪಾಲಿಸದೇ ಆದೇಶಿಸಿರುವುದು. 


ಆರೋಪ- 5 : 2011 - 12ನೇ ಸಾಲಿನ ಸ್ನಾತಕೋತ್ತರ ಪದವಿ ವೈದ್ಯಕೀಯ/ ದಂತ ವೈದ್ಯಕೀಯ ಕೋರ್ಸ್‌ಗಳ ಸೀಟ್ ಮ್ಯಾಟ್ರಿಕ್ಸ್‌ಗೆ 
ಸಂಬಂಧಿಸಿದಂತೆ ಲೋಪಗಳನ್ನು ಎಸಗಿರುವುದು / ಸರ್ಕಾರಿ ಕೋಟಾದ ಸೀಟುಗಳನ್ನು ಪಡೆಯಲು ವಿಫಲರಾಗಿರುತ್ತಾರೆ ; ಕಾಮೆಡ್ ಕೆ ಹಾಗೂ ಭಾಷಾ ಅಲ್ಪ 
ಸಂಖ್ಯಾತರ ಖಾಸಗಿ ಕಾಲೇಜುಗಳಿಂದ ಸರ್ಕಾರಿ ಸೀಟುಗಳನ್ನು ಪಡೆಯಲು ವಿಫಲರಾಗಿರುತ್ತಾರೆ. 2008 - 09, 2009 -10 ಹಾಗೂ 2010 - 11ನೇ ಸಾಲಿನಲ್ಲಿ 


೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 

ಭಾಗ ೧ 
ಕೂಡ ಇವರು ಹೊಣೆಗಾರಿಕೆಯನ್ನು ನಿರ್ವಹಿಸಲು ವಿಫಲರಾಗಿರುತ್ತಾರೆ ; ಎಂ .ಸಿ.ಐ/ ಡಿ.ಸಿ.ಐ. ಭಾರತೀಯ ವೈದ್ಯಕೀಯ ಪರಿಷತ್ ( ಭಾರತೀಯ ದಂತ ಪರಿಷತ್ 
ರಾಜ್ಯಕ್ಕೆ ನಿಗದಿ ಮಾಡಿರುವ ಸೀಟುಗಳನ್ನು ಪಡೆಯಲು ವಿಫಲರಾಗಿರುತ್ತಾರೆ. 

ಮೇಲೆ (5) ರಲ್ಲಿ ಓದಲಾದ ದಿನಾಂಕ: 18 - 02 - 2014 ಹಾಗು 19 -03- 2014 ಲಿಖಿತ ಪ್ರತಿರಕ್ಷಣಾ ಹೇಳಿಕೆಗಳಲ್ಲಿ ಡಾ | ಎ. ಆರ್ . ಅರುಣ ಇವರು 
ತಮ್ಮ ವಿರುದ್ಧ ಮಾಡಲಾದ ಆರೋಪಗಳಿಗಳನ್ನು ನಿರಾಕರಿಸಿರುತ್ತಾರೆ. ಪ್ರಕರಣದಲ್ಲಿ ಲಭ್ಯವಾದ ದಾಖಲೆಗಳು, ಶ್ರೀ ಎನ್. ನಾರಾಯಣ, ವಿಚಾರಣಾಧಿಕಾರಿ 
ಹಾಗೂ ನಿವೃತ್ತ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಇವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಲ್ಲಿಸಿರುವ ದಿನಾಂಕ: 
19 -10 - 2011ರ ವರದಿ ಹಾಗೂ ಆಪಾದಿತ ಅಧಿಕಾರಿಯವರ ಪ್ರತಿ ರಕ್ಷಣಾ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಕೆಳಕಂಡಂತೆ ಪರಿಶೀಲಿಸಲಾಗಿದೆ. 

ಆರೋಪ(1)ಕ್ಕೆ ಸಂಬಂಧಿಸಿದಂತೆ ವಿಚಾರಣಾ ವರದಿಯಲ್ಲಿ ಈ ಕೆಳಕಂಡ ಅಂಶಗಳನ್ನು ಗಮನಿಸಬಹುದಾಗಿದೆ. 

ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಭಾಗವಾಗಿದ್ದು ಈ ನಿರ್ದೇಶನಾಲಯಕ್ಕೆ 
ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ ನಿಯಮಗಳಿರುವುದಿಲ್ಲ. ಮತ್ತು ಹುದ್ದೆಗಳನ್ನು ಭರ್ತಿ ಮಾಡುವ ಅಧಿಕಾರ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಿಗೆ ಇಲ್ಲ. 

ಹಾಜರಾತಿಯ ಬಗ್ಗೆ ವಿಚಾರಣಾ ವರದಿಯಲ್ಲಿ ನಿರ್ದೇಶನಾಲಯದ ಮುಖ್ಯ ಆಡಳಿತಾಧಿಕಾರಿ ಸಿಬ್ಬಂದಿ ಹಾಜರಾತಿ ಬಗ್ಗೆ 
ಗಮನಹರಿಸಬೇಕಾಗುತ್ತದೆ. ಇಲಾಖಾ ಮುಖ್ಯಸ್ಥರು ಸಹಿ ಮಾಡದೇ ತಪ್ಪೆಸಗಿದ್ದಾರೆಂದು ಅವರನ್ನು ದಂಡಿಸುವ ಅಗತ್ಯವಿಲ್ಲ ಎಂದು ಅವಲೋಕಿಸಲಾಗಿದೆ. 

- ಸಿಬ್ಬಂದಿ ಕಾರ್ಯಹಂಚಿಕೆ : ನಿರ್ದೇಶನಾಲಯದಲ್ಲಿ ಬಹುತೇಕ ಹುದ್ದೆಗಳು ಖಾಲಿ ಇರುವುದರಿಂದ ಕಾರ್ಯ ಹಂಚಿಕೆಯಿಂದ ಹೆಚ್ಚಿನ 
ಪ್ರಯೋಜನವಾಗುವುದಿಲ್ಲ. ವರದಿಯಲ್ಲಿ ಈ ಸಂಬಂಧ ಕೆಲವು ಸೂಚನೆಗಳನ್ನು ನೀಡಲಾಗಿದೆ. 

ದ್ವಿತೀಯ ದರ್ಜೆ ಸಹಾಯಕರ ಹೊಣೆಗಾರಿಕೆ /ಕಾರ್ಯಹಂಚಿಕೆ ಬಗ್ಗೆ : ಸಿಬ್ಬಂದಿ ಕೊರತೆಯಿಂದಾಗಿ ದ್ವಿತೀಯ ದರ್ಜೆ ಸಹಾಯಕರು ನೇರವಾಗಿ 
ನಿರ್ದೇಶಕರಿಗೆ ಕಡತ ಸಲ್ಲಿಸುತ್ತಿದ್ದಾರೆ. ವರದಿಯಲ್ಲಿ ಇದು ದೋಷಪೂರ್ಣವೆಂದು ಅಭಿಪ್ರಾಯಪಡಲಾಗಿದೆ. 

ವೃಂದ ಮತ್ತು ನೇಮಕಾತಿ ನಿಯಮಗಳ ಬಗ್ಗೆ : ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 
ಭಾಗವಾಗಿರುವುದರಿಂದ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪ್ರತ್ಯೇಕವಾಗಿ ರಚಿಸಲಾಗಿಲ್ಲ. 

ಖಾಲಿ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಸದ್ಯಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯೇ ಕ್ರಮ ವಹಿಸಬೇಕಾಗಿದೆ. 

ಸೇವಾ ಪುಸ್ತಕಗಳ ನಿರ್ವಹಣೆ : ಬಹುತೇಕ ಸಿಬ್ಬಂದಿ ಆರೋಗ್ಯ ಇಲಾಖೆಗೆ ಸೇರಿದವರಾಗಿರುವುದರಿಂದ ಅವರ ಸೇವಾ ಪುಸ್ತಕಗಳನ್ನು 
ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ನಿರ್ವಹಿಸಲು ಆಸ್ಪದವಿರುವುದಿಲ್ಲ . 

ನರ್ಸಿಂಗ್ ಕಾಲೇಜುಗಳ ವೃಂದ ಮತ್ತು ನೇಮಕಾತಿ ನಿಯಮಗಳ ರಚನೆ : ಪ್ರಸ್ತುತ ಈ ಅಧಿಕಾರ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಿಗೆ ಇರುವುದಿಲ್ಲ. 

ಪಡೆಯಲಾದ ಶುಲ್ಕಗಳ ನಿರ್ವಹಣೆ : ನಿರ್ದೇಶನಾಲಯದಲ್ಲಿ ಶುಲ್ಕ ಹಾಗೂ ಡಿ. ಡಿ. ಗಳನ್ನು ನಿರ್ವಹಿಸಲು ಯಾವುದೇ ವಹಿ /ನಮೂನೆಯನ್ನು 
ನಿಗದಿಪಡಿಸಿರುವುದಿಲ್ಲ. ಆದಕಾರಣ ಈ ವಿಷಯದಲ್ಲಿ ಅವ್ಯವಸ್ಥೆ ಉಂಟಾಗಿದೆ. 

ದಂಡ ಶುಲ್ಕ ಮತ್ತು ಸ್ಟೆಪೆಂಡ್ ಹಣ ವಸೂಲಾತಿ ಬಗ್ಗೆ : ಸ್ಪೆಪೆಂಡ್ ಹಾಗೂ ದಂಡ ಶುಲ್ಕದ ಪ್ರಕರಣಗಳು ಇರುವುದಿಲ್ಲ. ಸೊಪೆಂಡ್ ವಸೂಲು 
ಮಾಡುವುದು ಸಂಬಂಧಪಟ್ಟ ವಿದ್ಯಾಸಂಸ್ಥೆಗಳ ಜವಾಬ್ದಾರಿಯಾಗಿದೆ. 

ರಿಟ್ ಅರ್ಜಿಗಳ ಬಗ್ಗೆ : ಒಟ್ಟು 24 ನ್ಯಾಯಾಲಯ ಪ್ರಕರಣಗಳಿದ್ದು, ಬೇರೆ ಬೇರೆ ಶಾಖೆಗಳಿಗೆ ಸಂಬಂಧಿಸಿವೆ. ಅವುಗಳ ಪ್ರಗತಿ ಪರಿಶೀಲನೆಗೆ 
ಪ್ರತ್ಯೇಕ ವ್ಯವಸ್ಥೆ ಇರುವುದಿಲ್ಲ. 

ಗ್ರಾಮೀಣ ಸೇವಾ ಬಾಂಡ್‌ಗಳ ನಿರ್ವಹಣೆ : ಬಾಂಡುಗಳ ನಿರ್ವಹಣೆ ವಿಷಯದಲ್ಲಿ ಆರೋಗ್ಯ ಮತ್ತು ಕುಟುಂಬ ಸೇವೆಗಳ ಆಯುಕ್ತರ ಹಾಗೂ 
ನಿರ್ದೇಶನಾಲಯದ ಮಧ್ಯೆ ಅವ್ಯವಸ್ಥೆ ಇರುವುದು ವ್ಯಕ್ತವಾಗುತ್ತದೆ. ಈ ಸಂಬಂಧ ಪತ್ರ ವ್ಯವಹಾರ ಮಾಡಿರುವುದು ಕಂಡುಬರುತ್ತದೆ. 

ಇ -ಪ್ರೊಕ್ಯುರ್‌ಮೆಂಟ್ ಅಳವಡಿಸುವ ಬಗ್ಗೆ : ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಲೂ ಅರ್ಹ ಅಧಿಕಾರಿಗಳ ಕೊರತೆ ಇದೆ ಎಂದು ವ್ಯಕ್ತವಾಗುತ್ತದೆ. 

ಕೆಲವು ಉಪಕರಣಗಳನ್ನು ಅನಾವಶ್ಯಕವಾಗಿ ಖರೀದಿಸಲಾಗಿದೆ ಎಂಬ ವಿಷಯದ ಬಗ್ಗೆ ವಿಚಾರಣಾ ವರದಿಯಲ್ಲಿ ವಿಶ್ಲೇಷಿಸಲಾಗಿದೆ. ಅದರಂತೆ 
ಆಕ್ಷೇಪಣೆಗೊಳಗಾದ ಯಂತ್ರವನ್ನು ಸರಿಯಾಗಿ ಬಳಸದಿರುವುದು ಬೆಳಗಾವಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕರ್ತವ್ಯಲೋಪವಾಗಿದೆ. ಉಳಿದಂತೆ 
ಬೇರಾವುದೇ ಯಂತ್ರೋಪಕರಣಗಳ ಬಳಕೆ ಬಗ್ಗೆ ಮಹಾಲೇಖಪಾಲರು ಆಕ್ಷೇಪಿಸಿರುವುದಿಲ್ಲವೆಂದು ತಿಳಿಸಲಾಗಿದೆ. 

ಮೇಲಿನ ಅಂಶಗಳನ್ನು ಗಮನಿಸಿದಾಗ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು 
ಅಂಗ ಭಾಗವಾಗಿದ್ದು, ಈ ನಿರ್ದೇಶನಾಲಯಕ್ಕೆ ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ ನಿಯಮಗಳಿಲ್ಲದಿರುವುದರಿಂದ ಪೂರ್ಣ ಪ್ರಮಾಣದ ಬೆಳವಣಿಗೆ 
ಸಾಧ್ಯವಾಗಿರುವುದಿಲ್ಲ. ವ್ಯವಸ್ಥೆಯಲ್ಲಿ ಕೆಲವು ದೋಷಗಳು ಕಂಡು ಬಂದರೂ ನಿರ್ದೇಶಕರ ಅಡಿಯಲ್ಲಿ ಅಡಿಯಲ್ಲಿ ಕೆಲವು ಹಂತದ ಮೇಲಾಧಿಕಾರಿಗಳು 
( ಜಂಟಿ ನಿರ್ದೇಶಕರು, ಉಪ ನಿರ್ದೇಶಕರು , ಮುಖ್ಯ ಆಡಳಿತಾಧಿಕಾರಿ, ಹಣಕಾಸಿನ ಸಲಹೆಗಾರರು , ಮುಖ್ಯ ಲೆಕ್ಕಾಧಿಕಾರಿ, ಆಡಳಿತಾಧಿಕಾರಿ ಮುಂತಾದವರು) 
ಕೂಡ ಜವಾಬ್ದಾರರನ್ನಾಗಿ ಮಾಡಬೇಕಾಗುತ್ತದೆ. ನಿರ್ದೇಶಕರನ್ನು ಮಾತ್ರ ಹೊಣೆಗಾರರನ್ನಾಗಿ ಮಾಡಲಾಗುವುದಿಲ್ಲ. 

ಆರೋಪ- (2) ಕ್ಕೆ ಸಂಬಂಧಿಸಿದಂತೆ ಮಹಾಲೇಖಪಾಲರ ಆಡಿಟ್ ಎನ್‌ಕೈರಿಯಂತೆ ನಿರ್ದೇಶನಾಲಯದಲ್ಲಿ ಸ್ವೀಕೃತವಾದ ಡಿಡಿ/ ನಗದು 
ಮುಂತಾದ ಹಣಕಾಸಿನ ವ್ಯವಹಾರಗಳಲ್ಲಿ ಅಶಿಸ್ತು ಕಂಡು ಬಂದಿರುತ್ತದೆ. ಅಂತಹ ಸಿಬ್ಬಂದಿ/ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಲಾಗಿದೆ. 
ಆದರೆ ತರುವಾಯದಲ್ಲಿ ಈ ಕೆಲಸವನ್ನು ಲೋಪವಿಲ್ಲದೇ ನಡೆಸಿಕೊಂಡು ಬರುತ್ತಿರುವುದು ವ್ಯಕ್ತವಾಗುತ್ತದೆ. 

ಆಪಾದಿತ ಅಧಿಕಾರಿಯವರ ರಕ್ಷಣಾ ಹೇಳಿಕೆಯಂತೆ -ನಿರ್ದೇಶನಾಲಯದಲ್ಲಿ ಹಣಕಾಸಿನ ವ್ಯವಹಾರ ನಿರ್ವಹಣೆಗೆಂದೇ ಪ್ರತ್ಯೇಕ ವಿಭಾಗವಿದ್ದು 
ಹಣಕಾಸಿನ ಸಲಹೆಗಾರರು ಹಾಗೂ ಮುಖ್ಯ ಲೆಕ್ಕಾಧಿಕಾರಿಗಳಿದ್ದು, ಈ ವ್ಯವಹಾರಗಳನ್ನು ನಿಯಮಾನುಸಾರ ನಡೆಸಿಕೊಂಡು ಹೋಗುವುದು ಅವರ ಪ್ರಾಥಮಿಕ 
ಜವಾಬ್ದಾರಿಯಾಗಿರುತ್ತದೆ. ಅಲ್ಲದೇ ಕೆಳಹಂತದ ಸಿಬ್ಬಂದಿ ಕೂಡ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಿರುವುದು ವ್ಯಕ್ತವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಈ 
ಆರೋಪಕ್ಕೆ ಸಂಬಂಧಿಸಿದಂತೆ ನಿರ್ದೇಶಕರನ್ನು ಮಾತ್ರ ಹೊಣೆಗಾರರನ್ನಾಗಿ ಮಾಡಲಾಗುವುದಿಲ್ಲ. ಅಲ್ಲದೇ ಹಣ ದುರುಪಯೋಗವಾಗಿರುವ ಬಗ್ಗೆ ಯಾವುದೇ 
ಸುಳಿವು ಸಿಕ್ಕಿರುವುದಿಲ್ಲವೆಂದು ವರದಿಯಲ್ಲಿ ತಿಳಿಸಲಾಗಿದೆ. 


ಮಲಿ . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 


೩೩೧ 


ಆರೋಪ ( 3 ) ಕ್ಕೆ ಸಂಬಂಧಿಸಿದಂತೆ : Karnataka Chief Minister s Medical Relief Society ಸಂಸ್ಥೆಯ ಲೆಕ್ಕಪತ್ರಗಳ ನಿರ್ವಹಣೆಗೆ 
ಸಂಬಂಧಿಸಿದಂತೆ ಮಹಾಲೇಖಪಾಲರು ಆಡಿಟ್ ಎನ್‌ಕೈರಿಯಲ್ಲಿನ ಆಕ್ಷೇಪಣೆಗಳಿಗೆ ಸಂಬಂಧಿಸಿದಂತೆ ವಿಚಾರಣಾ ವರದಿಯನ್ನು ಹಾಗೂ ಆಡಿಟರ್ 
ವರದಿಯನ್ನು ಗಮನಿಸಿದಾಗ ಸೊಸೈಟಿಯಲ್ಲಿ ಯಾವುದೇ ಹಣಕಾಸಿನ ನಷ್ಟವಾಗಿರುವುದು ಅಥವಾ ಹಣಕಾಸಿನ ಅವ್ಯವಹಾರ ಉಂಟಾಗಿರುವುದು 
ವ್ಯಕ್ತವಾಗುತ್ತಿಲ್ಲ. ಈ ಸಂಸ್ಥೆಯ 2009 ರಿಂದ 2013 ರವರೆಗಿನ ಲೆಕ್ಕಪತ್ರಗಳನ್ನು ಆಡಿಟರ್‌ರವರಿಂದ ಆಡಿಟ್ ಮಾಡಿಸಲಾಗಿದ್ದು, ಅವುಗಳಲ್ಲಿ ಲೆಕ್ಕಪತ್ರಗಳನ್ನು 
ಸಮರ್ಪಕವಾಗಿ ನಿರ್ವಹಿಸಿರುವುದು ವ್ಯಕ್ತವಾಗುತ್ತದೆ. ಅಲ್ಲದೇ ಲೆಕ್ಕ ನಿರ್ವಹಣೆಗಾಗಿ ಪ್ರತ್ಯೇಕ ಹಣಕಾಸಿನ ವಿಭಾಗವಿದ್ದು ಸಂಬಂಧಿಸಿದ ಲೆಕ್ಕಾಧಿಕಾರಿಗಳು 
ಪ್ರಾಥಮಿಕವಾಗಿ ಜವಾಬ್ದಾರರಾಗಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಆರೋಪದಲ್ಲಿ ಆಪಾದಿತ ಅಧಿಕಾರಿಯವರನ್ನು ಸಂಪೂರ್ಣವಾಗಿ ಜವಾಬ್ದಾರರನ್ನಾಗಿ 
ಮಾಡಲಾಗುವುದಿಲ್ಲ. 

ಆರೋಪ-( 4) ಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶವಿಲ್ಲದೇ ಹೈಟೆಕ್ ಅಂಬ್ಯುಲೆನ್ಸ್ ಖರೀದಿ ಮಾಡಲು ಆದೇಶಿಸಿದ್ದರೂ ತರುವಾಯ ಈ 
ಆದೇಶವನ್ನು ಹಿಂಪಡೆಯಲಾಗಿದೆ ಎಂದು ತಿಳಿಸಲಾಗಿದೆ. ಆದರೆ ತಾಂತ್ರಿಕ ಲೋಪವಾಗಿರುವುದನ್ನು ವರದಿಯಲ್ಲಿ ಅವಲೋಕಿಸಲಾಗಿದೆ. ಆಪಾದಿತ 
ಅಧಿಕಾರಿಯವರು ಸಲ್ಲಿಸಿರುವ ರಕ್ಷಣಾ ಹೇಳಿಕೆಯನ್ನು ಪರಿಶೀಲಿಸಿದಾಗ ಸ್ವಾಯುತ್ತ ಸಂಸ್ಥೆಗಳಿಗೆ ಅತ್ಯವಶ್ಯವಿರುವ ಹೈಟೆಕ್ ಅಂಬ್ಯುಲೆನ್ಸ್‌ಗಳನ್ನು ಖರೀದಿಸಲು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಮಟ್ಟದಲ್ಲಿ ನಡೆದ ಮಾಸಿಕ ಸಭೆಗಳಲ್ಲಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಅಂಬ್ಯುಲೆನ್ಸ್‌ಗಳನ್ನು ಖರೀದಿಸಲು 
ನಿರ್ದೇಶಕರಿಗೆ ಸೂಚನೆಗಳನ್ನು ನೀಡಲಾಗಿರುವುದು ಕಂಡು ಬರುತ್ತದೆ. ಅಲ್ಲದೇ ವಾಹನ ಖರೀದಿಗೆ ಸಂಬಂಧಿಸಿದಂತೆ ಅನೇಕ ಬಾರಿ ಸರ್ಕಾರದೊಂದಿಗೆ ಪತ್ರ 
ವ್ಯವಹಾರ ಮಾಡಿರುವುದು ವ್ಯಕ್ತವಾಗುತ್ತದೆ. 

ಆರೋಪ (5) ಕ್ಕೆ ಸಂಬಂಧಿಸಿದಂತೆ ವಿಚಾರಣಾ ವರದಿಯಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾಪ ಕಂಡು ಬರುತ್ತಿಲ್ಲ. 
ಆಪಾದಿತ ಅಧಿಕಾರಿಯವರು ಸಲ್ಲಿಸಿರುವ ರಕ್ಷಣಾ ಹೇಳಿಕೆಯಲ್ಲಿ : ಖಾಸಗಿ ವೈದ್ಯಕೀಯ ಕಾಲೇಜುಗಳ ಸಂಘಗಳಿಂದ ಕಾಮೆಡ್ - ಕೆ ಮತ್ತು 
ಕೆ.ಆರ್.ಎಲ್. ಎಂ . ಪಿ. ಸಿ. ಎ . ಇವರುಗಳಿಂದ ಪ್ರತಿ ವರ್ಷವೂ ಪರಸ್ಪರ ಒಪ್ಪಂದವನ್ನು ಸರ್ಕಾರದ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಮಾನ್ಯ ವೈದ್ಯಕೀಯ ಶಿಕ್ಷಣ 
ಸಚಿವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುತ್ತದೆ. ಒಪ್ಪಂದದ ನಂತರ ಸರ್ಕಾರದ ನಿರ್ದೇಶನಗಳ ಮೇಲೆ ಸೀಟ್ ಮ್ಯಾಟ್ರಿಕ್ಸ್‌ನ್ನು ಸಿದ್ದಪಡಿಸುವ ಕೆಲಸ ಮಾತ್ರ 
ವೈದ್ಯಕೀಯ ಶಿಕ್ಷಣ ನಿರ್ದೇಶಕರದ್ದಾಗಿರುತ್ತದೆ. ಈ ಸಂಬಂಧ ಮಾಡಿಕೊಳ್ಳಲಾದ ಒಪ್ಪಂದ / ಅಧಿಸೂಚನೆಗಳನ್ನು ಗಮನಿಸಿದಾಗ ಸರ್ಕಾರ ಮಾತ್ರ ಇಂತಹ 
ವಿಷಯಗಳಲ್ಲಿ ಅಂತಿಮ ಒಪ್ಪಂದಗಳನ್ನು ಮಾರಿಕೊಳ್ಳಲು ಸಾಧ್ಯವೆಂಬುದು ಸ್ಪಷ್ಟವಾಗಿರುತ್ತದೆ. 

ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಆಪಾದಿತ ಅಧಿಕಾರಿ ಡಾ | ಎ. ಆರ್ . ಅರುಣ, ಹಿಂದಿನ ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ 
ನಿರ್ದೇಶನಾಲಯ , ಬೆಂಗಳೂರು ( ಪ್ರಸ್ತುತ ನಿಯೋಜನೆ ಮೇರೆಗೆ ನಿರ್ದೇಶಕರು, ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ , ಬೆಂಗಳೂರು) ಇವರ 
ವಿರುದ್ದ ಮಾಡಲಾದ ಆರೋಪಗಳಲ್ಲಿ ಹೆಚ್ಚಿನಂಶ ಆರೋಪಗಳು ನಿರ್ದೇಶನಾಲಯದಲ್ಲಿ ಕಂಡು ಬಂದ ಕೆಲವು ದೋಷಪೂರ್ಣ ಅಡಳಿತಾತ್ಮಕ ವ್ಯವಸ್ಥೆಯಿಂದ 
ಉಂಟಾಗಿರುವುದು ವ್ಯಕ್ತವಾಗುತ್ತದೆ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ಕಂಡು ಬಂದಿರುವ ನ್ಯೂನ್ಯತೆಗಳ ಬಗ್ಗೆ ವರದಿ ನೀಡಲು ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆಯು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಿಸಿದ್ದು , ವಿಚಾರಣಾಧಿಕಾರಿಗಳು ಸಲ್ಲಿಸಿರುವ ವರದಿಯಲ್ಲಿ ನೀಡಿರುವ ವಸ್ತು ಸ್ಥಿತಿ 

ತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಇಲಾಖಾ ವಿಚಾರಣಾ ಪ್ರಕರಣವನ್ನು ಈ ಹಂತದಲ್ಲಿಯೇ 
ಮುಕ್ತಾಯಗೊಳಿಸಿ ಆಪಾದಿತ ಅಧಿಕಾರಿಯವರನ್ನು ದೋಷಮುಕ್ತರೆಂದು ಪರಿಗಣಿಸಿ ಆದೇಶಿಸಲು ಸರ್ಕಾರ ನಿರ್ಧರಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 10 ಇಮುವಿ 2011 , ಬೆಂಗಳೂರು, ದಿನಾಂಕ: 15 - 07 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸಂದರ್ಭಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ಡಾ || ಎ .ಆರ್. ಅರುಣ, ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ 
ನಿರ್ದೇಶನಾಲಯ , ಬೆಂಗಳೂರು ( ಪ್ರಸ್ತುತ ನಿಯೋಜನೆ ಮೇರೆಗೆ ನಿರ್ದೇಶಕರು, ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ, ಬೆಂಗಳೂರು) ಇವರಿಗೆ 
ದಿನಾಂಕ: 16 - 01 - 2014ರಂದು ಜಾರಿ ಮಾಡಲಾದ ಕಾರಣ ಕೇಳುವ ನೋಟೀಸ್ ಹೊರಡಿಸುವ ಮೂಲಕ ಆರಂಭಿಸಲಾಗಿದ್ದ ಶಿಸ್ತು ಕ್ರಮವನ್ನು ಕೈಬಿಟ್ಟು 
ಪ್ರಕರಣವನ್ನು ಮುಕ್ತಾಯಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ|| ಎಲ್ . ಗೀತಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 51. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


HOME SECRETARIAT 


Sub : 


Revised Scheme for Facilitating the retum of / Surrender / Assimilation and Rehabilitation 
of Left Wing Extremists into Mainstream of Society -Issue of Modified Guidelines 


Read : 1. Government Order No . HD 128 SST 2010 ; Dated : 09/0912014 

2 , Government Order No . HD 128 SST 2010( P -1); Dated : 09/09/2014 


PREAMBLE : 


In Karnataka , Naxal movementLeft Wing Extreniism has been active in some areas that are remote and face deficit in social 
and economic infrastructure , unemployment, etc. This has influenced the unemployed youth to adopt left wing 1 extremist! naxal 
ideology . Government have put in constant efforts to help bring the. Misguided persons into the mainstream of society. Government 
vide Government Order No. HD 128 SST 2010, Bangalore dated 19/06/2010 issued a surrender policy to wean away the Naxal youth 
from their Extremist ideology and bring them to the mainstream . It is encouraging to affirm the fact that, so far, five Naxals including 


ment ( 


229 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 


2010 


women have surrendered to the District Administration/State. The District Administration has responded effectively to their demands 
and , has taken positive steps in rehabilitating them . 
OBJECTIVES : 

1. The objective of the scheme is to facilitate the retum of Left Wing Extremists and to contain violence by Left Wing 
Extremists by weaning away misguided youth and hardcore Naxals who have strayed into the fold of Left Wing Extremism and find 
themselves trapped in their net. The Scheme seeks to ensure that Naxals , who nave surrendered , do not revert back to extremism by 
providing them gainful employment and entrepreneurial opportunities. The scheme also seeks to discourage tactical surrenders by 
those elements who try to make use ofbenefits extended by the Government under this scheme to further their interest. 

2 . The Government have also put efforts to ensure that the gaps in development are filled up , by initiating many 
programmes. projects in affected areas, like skill training programme, employment generating activities , construction of foot bridges, 
employment of locally qualified persons against existing vacancies in Health and Educations departments and so on . 

3. At this juncture this policy needs to be suitably up -graded so as to encourage more number of Naxal / Left Wing 
Extrermists to join the mainstream of society . By doing so Government hopes that more and more Left Wing Extremists will get 
assimilated in the mainstream of the society and join hands with Government and society at large in constructive upliftment and 
development of remote areas . 

Smt.Gowri Lankesh , Sr. Press Reporter and member of State Level Committee has given some suggestions to the 
Government to suitably rnodify the guidelines . 
In the light of the above , Governmenthas examined the matter further . Hence this Modified Order. 

GOVERNMENT ORDER NO . HD 128 SST 2010 (P -1). BENGALURU . DATED : 19 -01 - 2015 
Under the circumstances mentioned above and in supersession of the earlier Government Orders read at (1) & (2) above , 
Government are pleased to formulate the following modified rehabilitation scheme for the surrender of Naxals/Left Wing Extremist etc., 
and their associates and to rehabilitate them . 
I. DEFINITION : 

"Left Wing Extremists" / "Naxalites" / "Militants" / "Maoists " mean the cadres or / and members or and activists / or / and 
operatives of those organization (s) / Outfit (s) declared as unlawful by the State Government under Section 16 of The Criminal Law 
amendment. Act. 1908 or by . Government of India under the Unlawful Activities (Prevention ) Act, 1967 as the case may be. 

a . State Governmentmeans the Government of Karnataka. 

b . Reference to " he " or " his " shall mean " She" or " her" also . 
2 . ELIGIBILITY : 

The scheme is applicable only to those militants / extremists / naxals / Left Wing supporters and activists associated with left 
Wing Organizations and strong supporters of above mentioned activities who are willing to surrender with or without fire arms and who 
may have criminal records. They shall be categorized as follows : 

CATEGORY- A :- All identified members of above organizations and underground 
armed group members , Central, Regional, State , District and area core -committee 
members of any or all or more of the above groups and all such active underground 
members of the above categories involved in heinous crime or one or more criminal 
cases registered against them . 
CATEGORY - B ) all such supporters, keepers , couriers, arrested and releases 
underground members , informers to LWE members, groups, and persons contacted 
by leaders for recruitment. 
3 .MECHANISM :- The surrender and rehabilitation policy will be executed by a 
DISTRICT CommITTEE , constituted in each district of the region affected by LWE 
activities as follows: 
1. District Magistrate 

Chairman 
2 . Chief Executive Officer of the Zilla Panchayat Member 
3. District Social Welfare Officer 

Member 
4. Superintendent of the District 

Convener 
One member of any civil -social organization , which is actively working at the grass root level in the affected area may be 
nominated by the Deputy Commissioner and Superintendent of Police and this is optional. 


227 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೬ , ೨೦೧೫ 


222 


The Surrender and Rehabilitation wilt be approved by a COMMITTEE AT THE STATE LEVEL. This Committee will be 
chaired by the Chief Secretary and comprise the following: 


Home Secretary 


Member 


D . G . and I.G .P . 


Member 


Chief of State Intelligence 

Member 
Head of ISD 

Member 
Shri. H .S . Doreswamy, Freedom Fighter 

Member 
Shri. A .K . Subbaiah , Senior Advocate 

Member 
( g) Srnt.Gowri Lankesh , Senior Journalist 

Member 
(h ) Deputy Inspector General of Police (ANF ) 

Convener 
Every surrendered extremist should satisfy the following criteria in order to become eligible for assistance for rehabilitation . 

( a) He should reveal the real names and identify the activists/ members / associates of the militant organization (s) in which he 
has working / operating. 


(b )He should reveal the real names of financers , couriers etc and other details of the organization including source of arms 
and ammunition . 


(c) He should make a clear confession of the entire criminal acts committed by him . He should give all the relevant details of 
the violent incidents he had participated in , like the names of planner and other participants, firearms/ ammunition or property looted , 
distribution of arms and disposal of the property etc . 

(d ) He should make a public statement / confession ofhis voluntary surrender through the media . 


4 . PROCESS : 


A proposal for surrender and consequent rehabilitation of the LWE group members will be placed , before the District 
Committee in proper format by an officer of the rank of Deputy Superintendent of Police working in the LWE affected areas. It may also 
be initiated by any other officer or public individualbut will be verified and forwarded by an officer of the rank of Deputy Superintendent 
of Police of the affected area . (Format is given in Appendix -I) 

In cases where, a direct feeler is sent through any superior officer, public representative or members of the district or state 
committee, they will in turn assign an officer of the rank of Deputy Superintendent of Police of the affected area, to verify and forward 
the proposal. 


In cases where initiation through the local police establishment is felt to be counter productive , the district committee will have 
the powers to waive the requirement for verification and initiation by Deputy Superintendent of Police through a special resolution and 
accept the proposal directly . In such cases , the District Superintendent of Police will present the proposal to the committee. 

The District Committee , on receiving a proposal, will discuss the following Issues : 
(a ) The eligibility of the surrendering person under a particular scheme. 
(b ) The utility / usefulness / outcome/ benefit of the surrender proposal in meeting the objective of combating Left Wing 

Extremists activities 
(c) The rehabilitation scheme to be applied . 
(d ) Legal issues to be addressed . 


The deliberations and resolution of the District Committee will be communicated the DG & IGP , who will study and forward the 
proposal to the state committee . 


5 . PROCEDURE : 


After the approval of the proposal by which the surrender will be facilitated. the following process will be followed . 

The sunendering L WE group member will surrender before one of the members or the District 

Committee . 
b . The committee will ensure that the surrendered makes a public statement of voluntary 

surrender through the media. 


೩.೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 


238 0 


A confession statement will be recorded in camera in which he/she discloses full information 
about the L .WE activities in the region and names of all underground members, before the 
District Committee . 
A surrender report will be prepared and placed before the District Committee (Appendix - 2). The 
district committee , after accepting the same will forward it to the State Committee for approval . 
After the surrender, the District Committee will resolve on the allotment and disbursal of benefits 
applicable . 


The Committee will also appoint a Nodal Officer who will monitor the surrendered LWE group 
member for a period of two years. The Nodal Officer will submit a monthly monitoring report on 

the activities of the surrendered and rehabilitation process for a period of two years . 
The Committee willmaintain a list of persons who have been covered under this scheme. The monitoring report submitted by 
the Nodal Officer for each case will be compiled in a quarterly report, prepared by the convener of the District Committee (Appendix - 3). 
This report will detail the list of persons who hav e been selected and rehabilitated wider this scheme and also make specific 
observations on the progress of this policy in the combat of Maoist Naxal activities. 


6 . BENEFITS : 


a ) Grant - cum - Loan : 

A composite grant-cum - loan of an amount of Rs.5lakhs or the amount of reward announced on his /her capture , whichever is 
higher , will be released to the surrendering LWE group member . 50 % of the amount will be a onetime grant and the other 50 % will be 
sanctioned as loan through the District Cooperative Bank . 

If the surrendered is willing to . take upa trade or vocation for which he has an inclination or skill, a training stipend of 
Rs.5 ,000 /- per month will be paid to him . after he enrolls in an accredited course , This will be for a maximum period of one, year. 
A similar support will be extended for pursuit of formal education for two years . 

If the surrendered is eligible for a land grant he will be encouraged to submit an application and the District Committee will 
recommend the case after monitoring the progress of the rehabi litation , 

If the surrendered brings with him any weapon or equipment, the following incentives for each weapon or equipment 
will be paid . 


Sl. No. 


Weapon / Equipment 


Revised Rate of 
Incentive ( in Rs.) 


(i) 


AK 47 /56 /74 Rifle 


30 , 000 per 
weapon 


(ii) 


UMG /GP - 1IRPG / Sniper rifle 


50 ,000 per 


weapon 


Pistol/Revolver 


10 ,000 per 


weapon 


(iv ) 


Rockets 


3 , 000 per weapon 


(v) 


SAM Missiles 


40, 000 per missile 


(vi) 


Grenadelhand grenade / stick grenade 


2000 per grenade 


( vii) 


Explosive material 


4 , 000 per 

K .G . 


(viii) 


Electronic Detonators Other Detonators 


100 


6 ,000 per missile 


(ix ) 
(x ) 


Mines 
IED 


2 ,000 each 


238 0 


BIOT : 35 Osme , Tondo , JJ 23 * 92 , 9008 


೩೩೫ 


SI. No. 


Weapon / Equipment 


Revised Rate of 
Incentive ( in Rs.) 


Satellite Phone 


20 ,000 


( xii) 


| VHF / HF Communication sets 


10 ,000 


( xiii) 


Wireless Set 


(a ) Short Range 


2,000 .per sef 


10 ,000 per set 


(b ) Long Range 


(xiv ) 


Ammunition of all types 


100 per round 


(xv ) 


Remote Control Device 


6 ,000 per device 


b ) Additionallncentives 

If the surrendering LWE group member provides the following types of actionable information , additional incentives may be given : 


(i) 


Information leading to the capture or surrender of another L WE dalam or underground member. 


(ii) 


Information leading to the detection of arms dump. 


An additional incentive which is notmore than 20 % of either a cash reward against the dalam member , ( in case of capture only) 
or total value of the a1111S dumpmay be considered by the State Committee . 


c ) Support Scheme: 


In cases where a member of an underground group who is not included in .. any list nor named in the criminal cases, but 
associated with left wing ideologies / naxals , expresses a desire to surrender, he will be considered under the Surrender Support 
Scheme. The benefits will be as follows; 


(i) A monthly stipend of Rs.5 ,000 /- foraperiod of one year , for any vocational or skill training course that he will enroll into . 
A similar SUppol1 will be extended for formal education for two years. 


(ii) Ifhe surrenders with any :veapon or equipment, an incentive for each weapon or equipmentwill be paid as detailed above . 
d ) Leverage Scheme 


The combat of LWE activities involves the conversion of active over ground supporters , identification of vulnerable persons 
who have been approached for recruitment and restraint of LWEs who have been arrested and later released . The effort is to rope iri 
these persons into the State sponsored development process. The District Committee will consider and deliberate upon the possibility of 
exerting countervailing pressure on LWE activities like recruitment, propaganda etc by the following means: 


(i) Address grievances and remedy problems of all the persons who are tapped by LWE groups for recruitment 


(ii) Address the issues and take up dialogue with over - ground supporters who have been mislead into conducting propaganda 
againstthe State . 


(iii) Provide support and any special help to LWE members who have been released from custody and are likely to rejoin the 


movement. 


All proposals to be covered under the leverage scheme will be placed before the District Committee. 


In assigning the specific benefits under the different schemes the District Committee will consider the socio -economic background of the 
surrendered . supporter or vulnerable person . The preference of the rehabilitated person and the utility of the benefits as a deterrent 
against further influence of L \\ E propaganda will be factored .. 


7 . CUSTODY OF SURRENDERED WEAPONS : 


The Superintendent of Police of the concerned district will be the custodian in respect of safe storage of weapons and 
ammunition surrendered by the naxalites . 


R . N .I. No. KARBIL /2001/47147 POSTAL REGN . No. RNP /KA/BGS/2202 /2014- 16 

Licensed to post without prepayment WPP No. 297 
೩೩೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೬ , ೨೦೧೫ 


238 0 


CRIMINAL CASES : 


Heinous cnmes committed by the surrendered will continue 111 the courts . However, State Government may , consider withdrawing 
cases pending against the surrendered , after following due procedure . State Governmentmay also provide free legal services/ advocate 
to the surrendered Naxals , Fast track courts may also be constituted by the State Government for speedy trial of cases against the 
surrendered . 


The benefits of this scheme will be extended retrospectively to the naxals who have already surrendered . 


The State Government may review the working of this scheme annually and may modify its provisions as considered necessary. 

By Order and in the name of the Governor of Karnataka 
PR - 104 

Govindaswamy 
S . C -500 

Under Secretary to Government 
Home Department(Law and order) 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


